KA/ BG-GPO/2515/WPP-47/2009-2011 





೫: 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಜೂನ್‌ ೪, ೨೦೦೯ (ಜೇಷ್ಠ ೧೪, ಶಕ ವರ್ಷ ೧೯೩೧) ಸಂಚಿಕೆ ೨೩ 


ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ಸಹಕಾರ ಇಲಾಖೆ 

ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಗಳು 

ವಿಷಯ: ಸಮಾಪನೆಗೊಂಡಿರುವ ವಿನಾಯಕ ನಗರ ವಿವಿಧೋದ್ದೇಶ ಸಹಕಾರ ಸಂಘ ನಿ. ದಾವಣಗೆರೆ, ಇದರ 

ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ:1) ಈ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌/ಡಿವಿಜಿ/ಸಮಾಪನೆ/ಸಿಆರ್‌-48/02-03, ದಿನಾ೦ಕ:27.01.2003. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪತ್ರ ದಿನಾಂಕ:18.12.2008. 

ಸ್ತಾವನೆ: 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ 
ಸಂಖ್ಯೆ:ಎಆರ್‌-31/ನೋಂದಣಿ/18651/8651/93-94, ದಿನಾಂಕ:15.04.1993ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ 
ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು 
ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರ ದಿನಾಂಕ:27.01.2003ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ 
ನಿರೀಕ್ಷಕರು, ವೃತ್ತ-2, ಸಹಾಯಕ ನಿಬಂಧಕರ ಕಛೇರಿ, ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ 
ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ ಶೂನ್ಯಗೊಳಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2)ರ ರೀತ್ಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ 
ಇವರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಡಿಆರ್‌:ಡಿವಿಜಿ/ಸಮಾಪನೆ/ ಸಿಆರ್‌-48/2002-03, ದಿನಾಂಕ:27ನೇ ಡಿಸೆಂಬರ್‌, 2008 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರ ರನ್ವಯ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾ೦ಕ:21.11.2001ರ ಪ್ರಕಾರ ದತ್ತವಾದ 
ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು, ಬಿ. ಕುಬೇರಪ್ಪ, ಕೆ.ಸಿ.ಎಸ್‌. ಆದ ನಾನು 
ಸಮಾಪನೆಗೊಂಡ ವಿನಾಯಕ ನಗರ ವಿವಿಧೋದ್ದೇಶ ಸಹಕಾರ ಸಂಘ ನಿ, ದಾವಣಗೆರೆ, ಇದರ ನೋಂದಣಿಯನ್ನು 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ಧತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು 
ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸ್ಥಿತ್ವದಲ್ಲಿರುವುದಿಲ್ಲವೆ೦ದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ 


(8 


(೨೦೪೯) 


೨೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:27.12.2008 ರಂದು ಈ ಆದೇಶವನ್ನು 
ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.42 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3:ಅಮೊ:ವಾಹನ:12/08-09, ದಿನಾ೦ಕ:20ನೇ ಡಿಸೆಂಬರ್‌, 2008 
ಉಪಸ್ಥಿತರು: ಶ್ರೀ ಮಹೇಶ್‌ ಬಿ. ಶಿರೂರ್‌, ಭಾ.ಅಸೇ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 

ಫಿರ್ಯಾದಿದಾರರು: ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ವಲಯ (ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 

ಆರೋಪಿಗಳು: 1) ಗಣಪತಿ 2) ಜಿ. ವೆ೦ಕಟೇಶ, 3) ಸತೀಶ 

ಬಾಧ್ಯತೆದಾರರು: ಯಾರೂ ಹಕ್ಕು ಬಾಧ್ಯತೆ ಅರ್ಜಿ ಸಲ್ಲಿಸಿಲ್ಲ. 
ಸ್ತಾವನೆ: 

ದಿನಾ೦ಕ:23.07.2008ರಂದು ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ಮತ್ತು ಸಿಬ್ಬಂದಿಯವರು ಸೊರಬ ತಾಲ್ಲೂಕು 
ಆನವಟ್ಟಿ ಹೋಬಳಿ ಸಮನವಳ್ಳಿ ಗ್ರಾಮದ ಸಮೀಪ ಕುಪ್ಪಗಡ್ಡೆ ಮಾರ್ಗವಾಗಿ ಇಲಾಖಾ ಜೀಪು ಕೆಎ-15-ಜಿ-124ರಲ್ಲಿ ಗಸ್ತು 
ಮಾಡುತ್ತಿರುವಾಗ ಸಂಜೆ ಸುಮಾರು 6-15ರ ಸಮಯದಲ್ಲಿ ಮೇಲ್ಕಂಡ ಸ್ಥಳದಲ್ಲಿ ವಾಹನವೊಂದು ಬರುತ್ತಿರುವುದನ್ನು ತಡೆದು 
ತಪಾಸಣೆ ಮಾಡಲಾಗಿ ವಾಹನದಲ್ಲಿ ನಾಟಾದ ತುಂಡುಗಳಿರುವುದು ಕಂಡುಬಂದಿದ್ದು, ವಾಹನದಲ್ಲಿದ್ದ ಚಾಲಕ ಮತ್ತು ಎರಡು 
ಜನ ಆಸಾಮಿಗಳನ್ನು ವಿಚಾರಿಸಲಾಗಿ ಈ ನಾಟಾ ಸಾಗಿಸಲು ರಹದಾರಿ ಇಲ್ಲವೆಂದು ತಿಳಿಸಿದ್ದರಿಂದ ಇದು ಅಕ್ರಮ ಸಾಗಾಣಿಕೆ 
ಎಂದು ಪರಿಗಣಿಸಿ ಇಲಾಖೆಯವರೇ ಪಂಚಾಯ್ತಿದಾರರಾಗಿ ಮಹಜರ್‌ ಕ್ರಮ ಜರುಗಿಸಿ ಅರಣ್ಯ ಉತ್ಪನ್ನವನ್ನು ಅಳತೆ ಮಾಡಿ 
ನಂಬರ್‌ ಕೊಟ್ಟು, ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿಯೊಂದಿಗೆ ವಾಹನ 407 ಮಿನಿಲಾರಿ ಕೆಎ-15-1002 ಮತ್ತು 
ಹೊನ್ನೆ ನಾಟಾ 1551845ಎಂ3ನ್ನು ಮತ್ತು ಆಸಾಮಿಗಳಾದ 1) ಗಣಪತಿ ಆಚಾರ್‌ ಬಿನ್‌ ಗೋವಿಂದ ಆಚಾರ್‌ 38 ವರ್ಷ 
ಮಾಸೂರು ಗ್ರಾಮ ಸಾಗರ ತಾಲ್ಲೂಕು, 2) ಜಿ. ವೆಂಕಟೇಶ ಬಿನ್‌ ಗೋವಿಂದಪ್ಪ 42 ವರ್ಷ ಮೂಕಾಂಬಿಕ ರಸ್ತೆ, ಸಾಗರ 
ಪಟ್ಟಣ, 3) ಕೆ. ಸತೀಶ ಬಿನ್‌ ಚೌಡಪ್ಪ 35 ವರ್ಷ ಚಾಲಕ ಸಿದ್ದೇಶ್ವರ ಶಾಲೆ ಸಮೀಪ ಸಾಗರ ಪಟ್ಟಣ ಇವರನ್ನು ಇಲಾಖಾ 
ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 33, 62, 71(ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 
1969ರ ಉಪನಿಯಮ 144, 165ರ ಪ್ರಕಾರ ಆನವಟ್ಟಿ ವಲಯದ ಅ.ಮೊ.ಸಂ.34/08-09ನ್ನು ದಾಖಲಿಸಿ, ನಂತರ 
ಆಸಾಮಿಗಳನ್ನು ಜೆ.ಎಂ.ಎಫ್‌.ಸಿ. ಸೊರಬಕ್ಕೆ ಒಪ್ಪಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು 
ಸುರಕ್ಷೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ಧಿಗೆ ಕೊಡಲು 
ದಿನಾ೦ಂಕ;25.07.2008ರ೦ದು ಆದೇಶವಾಗಿದೆ. 

ನಂತರ ವಾಹನದ “ಬಿ” ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, 
ಸಾಗರ ಇವರಿಗೆ ಈ ನ್ಯಾಯಾಲಯದ ಪತ್ರ ಸಂಖ್ಯೆ:ಬಿ3:ಅಮೊ:ವಾಹನ-12/08-09, ದಿನಾಂಕ:06.08.2008ರಂದು 
ಕೋರಲಾಗಿತ್ತು. ಅದರಂತೆ ಈ ವಾಹನದ “ಬಿ” ಪ್ರತಿಯನ್ನು ಸಾರಿಗೆ ಅಧಿಕಾರಿ, ಸಾಗರ ಇವರ ಕಛೇರಿ ಪತ್ರ ಸಂಖ್ಯೆ: 
ಸಪ್ರಾಸಾಅ/ ಸಾಗರ/ ಬಿವಹಿ/ ಕೆಎ-15-1002/08-09, ದಿನಾ೦ಕ:08.08.2008ರ ಪತ್ರದಲ್ಲಿ ದಿನಾಂಕ:22.08.2008 ರಂದು ಈ 
ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. “ಬಿ” ಪ್ರತಿಯಲ್ಲಿ ನಮೂದಿಸಿದ ಆರ್‌.ಸಿ. ಮಾಲೀಕರ ವಿಳಾಸಕ್ಕೆ ಅಂದರೆ ಶ್ರೀ ಹನುಮಂತಪ್ಪ 
ಕಲಾಲ್‌ ಬಿನ್‌ ಲಕ್ಷ್ಮಣಪ್ಪ, ಶಿವಾಜಿರಸ್ತೆ, ಸಾಗರ ಇವರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 7(ಬಿ) (1ರ ಪ್ರಕಾರ 
ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎನ್ನುವುದಕ್ಕೆ ಆರ್‌.ಸಿ. ಮಾಲೀಕರ ಹೇಳಿಕೆ 
ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವಂತೆ 30 ದಿನಗಳ ಕಾಲಾವಕಾಶ ನೀಡಿ ದಿನಾ೦ಕ:30.08.2008ರಂದು ಕಾರಣ 
ಕೇಳಿ ಪತ್ರವನ್ನು ಜಾರಿ ಮಾಡಿರುತ್ತದೆ. ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಕಾರಣ ಕೇಳಿ ಪತ್ರವನ್ನು 
ದಿನಾಂಕ;14.09.2008ರಂದು ಜಾರಿ ಮಾಡಿದ ಬಗ್ಗೆ ಅವರ ಪತ್ರ ಸಂಖ್ಯೆ: 913/08-09 ದಿನಾಂಕ:15.09.2008ರಲ್ಲಿ 
ವರದಿಸಿರುತ್ತಾರೆ. ಕಾರಣ ಕೇಳಿ ಪತ್ರವನ್ನು ಜಾರಿ ಮಾಡಿ 30 ದಿನಗಳಾದರೂ ಆರ್‌.ಸಿ. ಮಾಲೀಕರಾಗಲೀ, ಅವರ ಪರ 
ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ವಾಹನ ಬಿಡಿಸಿಕೊಳ್ಳುವ ಬಗ್ಗೆ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಮುಂದುವರೆದು, ಈ ವಾಹನದಲ್ಲಿ ಈ ಹಿಂದೆ ಸಹಾ ದಿನಾಂಕ:15.08.2000ರಂದು ಬೀಟೆ ನಾಟಾ 5=0.509ಎಂ3 
ಸಾಗಾಣಿಕೆ ಮಾಡಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ಇಲಾಖಾ ಪರ ಜಪ್ತುಮಾಡಿ ಅ.ಮೊ. ಸಂಖ್ಯೆಃ72/00-01ನ್ನು 


(೬ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೫೧ 





ದಾಖಲಿಸಿರುತ್ತಾರೆ. ಈ ಖಾಲಿ ವಾಹನವನ್ನು ಮಧ್ಯಂತರ ಅವಧಿಗೆ ಬಿಡಲು ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಶಿವಮೊಗ್ಗದ ಕ್ರಿ.ಮಿ.ಅ.ನಂ.34/01  ದಿನಾ೦ಕ:30.10.2001ರಲ್ಲಿ ಆದೇಶವಾಗಿರುತ್ತದೆ. ನ್ಯಾಯಾಲಯದ ಆದೇಶದಂತೆ 
ರೂ.25000/-ಕ್ಕೆ ಭದತಾ ಠೇವಣಿ ಮತ್ತು ರೂ.12000/-ಕ್ಕೆ ಬ್ಯಾಂಕ್‌ ಗ್ಯಾರಂಟಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿ ಖಾಲಿ 
ವಾಹನವನ್ನು ಆರ್‌.ಸಿ. ಮಾಲೀಕರು ದಿನಾಂಕ;28.06.2004ರಂದು ಪಡೆದಿರುತ್ತಾರೆ. 
ಖಾಲಿ ವಾಹನ ಪಡೆದ ನಂತರ ಪುನಃ ಅಕ್ರಮವಾಗಿ ನಾಟಾ ಸಾಗಾಣಿಕೆ ಮಾಡಲು ಈ ವಾಹನವನ್ನು 
ದಿನಾ೦ಕ;23.07.2008ರ೦ದು ಉಪಯೋಗಿಸಿರುತ್ತಾರೆ. 
ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ;06.12.2008ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಹೊನ್ನೆ 
ನಾಟಾವನ್ನು ಸಾಗಿಸಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ವಲಯ ಇವರು ಮಹಜರ್‌ ಪ್ರತಿ ಮತ್ತು ಪ್ರಥಮ 
ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದರಿಂದ ಈ ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಿರುವುದು ಸಾಬೀತಾಗಿರುತ್ತದೆ. ವಾಹನ ಮಾಲೀಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ 
ಯಾರೂ ಈ ವಾಹನದಲ್ಲಿ ಅಕ್ರಮವಾಗಿ ಅರಣ್ಯ ಉತ್ಪನ್ನ ಸಾಗಾಣಿಕೆ ಮಾಡದಿರುವ ಬಗ್ಗೆ ಈ ನ್ಯಾಯಾಲಯಕ್ಕೆ ಯಾವುದೇ 
ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸಿರುವುದಿಲ್ಲ. ಆರ್‌.ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 7॥(ಬಿ) (1) 
ಪ್ರಕಾರ ನೋಟೀಸ್‌ ಜಾರಿ ಮಾಡಲಾಗಿದೆ. ಹಾಗೂ ಈ ವಾಹನದ ಬಗ್ಗೆ ಗೆಜೆಟ್‌ ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿ 30 
ದಿನಗಳಿಗಿಂತಲೂ ಹೆಚ್ಚು ಕಾಲವಾಗಿರುವುದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿ ಕರ್ನಾಟಕ ಅರಣ್ಯ ಕಾಯ್ದೆ 
1963 ಉಪನಿಯಮ 71ಬಿ)(1)ರ ಪ್ರಕಾರ ಆರ್‌.ಸಿ. ಮಾಲೀಕರಿಗೆ ನೋಟೀಸ್‌ ಜಾರಿ ಮಾಡಿ 30 ದಿನ ಕಾಲಾವಕಾಶ 
ಮುಗಿದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ 
ವಿದ್ಯಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮಹೇಶ್‌ ಬಿ. ಶಿರೂರ್‌, 
ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71ಎ) ರಿಂದ (ಜಿ) ಪ್ರಕಾರ ಹಾಗೂ ಈವರೆಗಿನ ತಿದ್ದುಪಡಿ ಅನುಸಾರ ವಲಯ 
ಅರಣ್ಯಾಧಿಕಾರಿ, ಆನವಟ್ಟಿ ವಲಯ, ಆನವಟ್ಟಿ ಇವರು ಜಪ್ತು ಮಾಡಿದ ವಾಹನ 407 ಮಿನಿಲಾರಿ ಕೆಎ-15-1002ರಲ್ಲಿ 
ಕರ್ನಾಟಕ ಸರ್ಕಾರದ ಸಂಪತ್ತಾದ ಹೊನ್ನೆ ನಾಟಾ 15=1.845ಎಂ3ನ್ನು ಕ್ರಮವಾಗಿ ಸಾಗಿಸಲು ಉಪಯೋಗಿಸಿರುವುದರಿಂದ 
ವಾಹನ 407 ಮಿನಿಲಾರಿ ಕೆಎ-15-1002ನ್ನು ಮತ್ತು ಈ ವಾಹನದಲ್ಲಿದ್ದ ಹೊನ್ನೆ ನಾಟಾ 15=1.845ಎಂ3 ಅನ್ನು 
ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಲು ದಿನಾಂಕ:20.12.2008ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರೂ ಈ 
ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಪಿ.ಆರ್‌.43 ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3:ಅಮೊ:ವಾಹನ:13/08-09, ದಿನಾಂಕ:20ನೇ ಡಿಸೆಂಬರ್‌, 2008 
ಉಪಸ್ಥಿತರು: ಶ್ರೀ ಮಹೇಶ್‌ ಬಿ. ಶಿರೂರ್‌, ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾದರರು: ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ವಲಯ (ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಾಗರ) 
ಆರೋಪಿಗಳು: ಪತ್ತೆಯಾಗಿಲ್ಲ. 
ಬಾಧ್ಯತೆದಾರರು: ಯಾರೂ ಹಕ್ಕು ಬಾಧ್ಯತೆ ಅರ್ಜಿ ಸಲ್ಲಿಸಿಲ್ಲ. 
ಸ್ತಾವನೆ: 
ದಿನಾಂಕ:20.07.2008ರಂದು ಶಿಕಾರಿಪುರ ವಲಯದ ಹೊಸೂರು ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರು 
ಇಲಾಖಾ ವಾಹನ ಕೆಎ-15-ಜಿ-250ರಲ್ಲಿ ಶಿಕಾರಿಪುರ ತಾ: ಶಿಕಾರಿಪುರದಿಂದ ಮಾಸೂರಿಗೆ ಹೋಗುವ ಪಿಡಬ್ರ್ಯೂಡಿ ರಸ್ತೆಯ 


(೬ 


೨೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ದಿಂಡದಹಳ್ಳಿ ಕ್ರಾಸ್‌ ಬಳಿ ರಾತ್ರಿ ಸುಮಾರು 10.30ರ ಸಮಯದಲ್ಲಿ ಗಸ್ತು ಮಾಡುತ್ತಾ, ಶಿಕಾರಿಪುರ ಕಡೆಯಿಂದ ಬರುವ ಎಲ್ಲಾ 
ವಾಹನಗಳನ್ನು ತಪಾಸಣೆ ಮಾಡುತ್ತಿರುವಾಗ ಬೆಳಗಿನ ಜಾವ ಸುಮಾರು 3-15ರ ಸಮಯದಲ್ಲಿ ಶಿಕಾರಿಪುರದ ಕಡೆಯಿಂದ 
ಒಂದು ಬೈಕಿನಲ್ಲಿ 3 ಜನ ಆಸಾಮಿಗಳು ಒಂದು ತುಂಬಿದ ಗೋಣಿ ಚೀಲವನ್ನು ಇಟ್ಟುಕೊಂಡು ಬರುತ್ತಿರುವುದನ್ನು ಕೈ 
ಅಡ್ಡಹಾಕಿ ಸರಿಸಲು ಸೂಚನೆ ಕೊಟ್ಟಾಗ ಬೈಕ್‌ ನಿಲ್ಲಿಸದೆ ವೇಗವಾಗಿ ಮುಂದೆ ಹೋದಾಗ ಇಲಾಖಾ ವಾಹನದಲ್ಲಿ ಬೆನ್ನ! ಟ್ವಿದಾಗ 
ಬೈಕ್‌, ತು೦ಬಿದ ಚೀಲ ಬಿಟ್ಟು ಅ ಕೈಗೆ ಸಿಗದೆ ಪರಾರಿಯಾಗಿರುತ್ತಾರೆ. ನಂತರ ವಾಹನವನ್ನು ಪರಿಶೀಲಿಸಲಾಗಿ, £ 
27-ಜೆ-9285, ಛಾಸ್ಸಿಸ್‌ ನo.FDCBKB-47093, ಇಂಜಿನ್‌ ನಂ. FDCBKB-47297, ಆಗಿದ್ದು, ಗೋಣಿಚೀಲದಲ್ಲಿ 
ಶ್ರೀಗಂಧವಿದ್ದು, ಕಛೇರಿಯಿಂದ ಸ್ಟಿಂಗ್‌ ಸ್ಕೇಲ್‌ ತರಿಸಿ 4 ತುಂಡು ಗಂಧವನ್ನು ತೂಕ ಮಾಡಿದಾಗ 12 ಕೆಜಿ. ತೂಕವಿದ್ದು, ಈ 
ತುಂಡುಗಳ ಮೇಲೆ ಯಾವುದೇ ಇಲಾಖಾ ಛಾಪಾದ ಗುರುತಿರಲಿಲ್ಲ ಮತ್ತು ಇದನ್ನು ಸಾಗಿಸಲು ರಹದಾರಿ ಇರಲಿಲ್ಲವಾದ್ದರಿಂದ 
ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ, ಜಪ್ತಿ ವರದಿಯೊಂದಿಗೆ 'ವಾಹನ ಮತ್ತು ಅರಣ್ಯ ಉತ್ತನ್ನವನ್ನು ಇಲಾಖಾ ಪರ 
ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 84, 86, 71(ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 
ಉಪನಿಯಮ 144, 165ರ ಪ್ರಕಾರ ಶಿಕಾರಿಪುರ ವಲಯದ ಅ.ಮೊ.ಸಂ.22/08-09, ದಿನಾ೦ಕ:21.07.2008ನ್ನು ದಾಖಲಿಸಿ, 
ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ 
ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ದಿಗೆ ಕೊಡಲು ಆದೇಶವಾಗಿದೆ. 

ಈ ಪ್ರಕರಣದಲ್ಲಿ ವಾಹನದ ಆರ್‌.ಸಿ. ಮಾಲೀಕರು ಯಾರು ಎನ್ನುವ ಬಗ್ಗೆ ಈ ವಾಹನ “ಬಿ” ಪ್ರತಿಯನ್ನು ಈ 
ನ್ಯಾಯಾಲಯಕ್ಕೆ ಒದಗಿಸಲು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹಾವೇರಿ ಇವರಿಗೆ ಈ ನ್ಯಾಯಾಲಯದ ಪತ್ರ ಸಂಖ್ಯೆ: 
ಬಿ3:ಅಮೊ:ವಾಹನ-13/08-09, ದಿನಾಂಕ:06.08.2008ರಂದು ಕೋರಲಾಗಿತ್ತು. ಅದರಂತೆ ಈ ವಾಹನದ “ಬಿ” ಪ್ರತಿಯನ್ನು 
ಸಾರಿಗೆ ಅಧಿಕಾರಿ, ಹಾವೇರಿ ಇವರ ಕಛೇರಿ ಪತ್ರ ಸಂಖ್ಯೆ: ಪ್ರಾಸಾಅ/ಹಾ/ನೊಂದಣಿ/08-09 ದಿನಾ೦ಕ:12.08.2008ರ ಪತ್ರದಲ್ಲಿ 
ದಿನಾಂಕ:18.08.2008ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. “ಬಿ” ಪ್ರತಿಯಲ್ಲಿ ನಮೂದಿಸಿದ ಆರ್‌.ಸಿ. ಮಾಲೀಕರ 
ಹೆಸರು, ವಿಳಾಸವು ಶ್ರೀ ರವಿಚಂದ್ರ ಎ ಬಿನ್‌ ಸೋಮಪ್ಪ, ಮನೆ ನಂ.9, 1ನೇ ತಿರುವು, ಮಾರುತಿ ನಗರ, ರಾಣಿಬೆನ್ನೂರು 
ಇವರಿಗೆ ಈ ನ್ಯಾಯಾಲಯದಿಂದ ದಿನಾಂಕ:21.08.2008ರಂದು ಕಾರಣಕೇಳಿ ಪತ್ರವನ್ನು ನೊಂದಣಿ ಅಂಚೆ ಮೂಲಕ ಜಾರಿ 
ಮಾಡಿರುತ್ತದೆ. ಕಾರಣ ಕೇಳಿ ಪತ್ರ ಜಾರಿ ಮಾಡಿದ ಬಗ್ಗೆ ಸ್ವೀಕೃತಿ ಪತ್ರವನ್ನು ಅಂಚೆ ಇಲಾಖೆಯವರು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುತ್ತಾರೆ. ಕಾರಣ ಕೇಳಿ ಪತ್ರವನ್ನು ಜಾರಿ ಮಾಡಿ 30 ದಿನಗಳಿಗಿ೦ತಲೂ ಹೆಚ್ಚು ಕಾಲವಾದರೂ ವಾಹನ ಮಾಲೀಕರಾಗಲೀ 
ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ವಾಹನ ಬಿಡಿಸಿಕೊಳ್ಳುವ ಬಗ್ಗೆ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಈ ಪ್ರಕರಣದಲ್ಲಿ ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ಇವರು ದಿನಾಂಕ;26.08.2008ರಂದು ವಿಚಾರಣಾ 
ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿ ಈ ಪ್ರಕರಣದಲ್ಲಿ, ಆರೋಪಿಗಳು ಪತ್ತೆಯಾಗದ ಕಾರಣ ಸದರಿ ಪ್ರಕರಣವನ್ನು 
71ಎ) ರೀತ್ಯಾ ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:06.12.2008ರಂದು ವಾದ ಮಂಡಿಸಿ ಈ ವಾಹನದಲ್ಲಿ 
ಶ್ರೀಗಂಧವನ್ನು ಸಾಗಿಸಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಶಿಕಾರಿಪುರ ವಲಯ, ಶಿಕಾರಿಪುರ ಇವರು ಮಹಜರ್‌ ಪ್ರತಿ ಮತ್ತು 
ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದರಿಂದ ಈ ವಾಹನದಲ್ಲಿ 
ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಿಸಿರುವುದು ಸಾಬೀತಾಗಿರುತ್ತದೆ. ಆರ್‌.ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 
ಸೆಕ್ಷನ್‌ 7ಬಿ) (1) ಪ್ರಕಾರ ನೋಟೀಸ್‌ ಜಾರಿ ಮಾಡಿ 30 ದಿನಗಳಿಗಿಂತಲೂ ಹೆಚ್ಚು ಕಾಲವಾಗಿದ್ದು ಯಾರೂ ಅರ್ಜಿಯನ್ನು 
ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿ ಕರ್ನಾಟಕ ಅರಣ್ಯ ಕಾಯ್ದೆ 
1963 ಉಪನಿಯಮ 7(ಬಿ)(1)ರ ಪ್ರಕಾರ ಆರ್‌.ಸಿ. ಮಾಲೀಕರಿಗೆ ನೋಟೀಸ್‌ ಜಾರಿ ಮಾಡಿ 30 ದಿನಗಳ ಕಾಲಾವಕಾಶ 
ಮುಗಿದರೂ ಯಾರೂ ಹಕ್ಕು ಭಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ 
ವಿದ್ಯಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮಹೇಶ್‌ ಬಿ. ಶಿರೂರ್‌, 
ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71ಎ) ರಿಂದ (ಜಿ) ಪ್ರಕಾರ ಹಾಗೂ ಈವರೆಗಿನ ತಿದ್ದುಪಡಿ ಅನುಸಾರ ವಲಯ 
ಅರಣ್ಯಾಧಿಕಾರಿ, ಶಿಕಾರಿಪುರ ವಲಯ, ಶಿಕಾರಿಪುರ ಇವರು ಜಪ್ತು ಮಾಡಿದ ವಾಹನ ಬಜಾಜ್‌ ಬೈಕ್‌ ನಂ. ಕೆಎ-27-ಜೆ- 
9285 (ಛಾಸ್ಸಿಸ್‌ ನo.FDCBKB-47093, ಇಂಜಿನ್‌ ನಂ. FDCBKB-47297) ರಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತಾದ 12 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೫೩ 





ಕೆ.ಜಿ. ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿರುವುದರಿ೦ದ ವಾಹನ ಬಜಾಜ್‌ ಬೈಕ್‌ ನಂ. ಕೆಎ-27-ಜೆ-9285 
(ಛಾಸ್ಸಿಸ್‌ ನo.FDCBKB-47093, ಇಂಜಿನ್‌ ನಂ. FDCBKB-47297) ಮತ್ತು ಈ ವಾಹನದಲ್ಲಿದ್ದ 1) ಕೆ.ಜಿ. ಶ್ರೀಗಂಧವನ್ನು 
ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ:20.12.2008ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರೂ ಈ 
ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಪಿ.ಆರ್‌.44 ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3:ಅಮೊ:ವಾಹನ:16/07-08, ದಿನಾ೦ಕ:20ನೇ ಡಿಸೆಂಬರ್‌, 2008 
ಉಪಸ್ಥಿತರು: ಶ್ರೀ ಮಹೇಶ್‌ ಬಿ. ಶಿರೂರ್‌, ಭಾ.ಅಸೇ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು: ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ (ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಾಗರ) 

ಆರೋಪಿಗಳು: ಪತ್ತೆಯಾಗಿಲ್ಲ. 

ಬಾಧ್ಯತೆದಾರರು: ಯಾರೂ ಹಕ್ಕು ಬಾದ್ಯತೆ ಅರ್ಜಿ ಸಲ್ಲಿಸಿಲ್ಲ. 
ಸ್ತಾವನೆ: 

ದಿನಾ೦ಕ:19.09.2007ರಂದು ಅಂಬ್ಲಿಗೊಳ ವಲಯದ ಸಾಲೂರು ಶಾಖೆಯ ವನಪಾಲಕ ಮತ್ತು ಸಿಬ್ಬಂದಿಯವರಿಗೆ 
ಬಂದ ಖಚಿತ ವರ್ತಮಾನದಂತೆ ಶಿಕಾರಿಪುರ ತಾ: ಸಾಲೂರು ಗ್ರಾಮದ ಚುಂಚಿನಕೊಪ್ಪ ಕ್ರಾಸ್‌ನಲ್ಲಿರುವ ಅರಣ್ಯ ವಸತಿ ಗೃಹದ 
ಬಳಿ ರಾತ್ರಿ ಕಾಯುತ್ತಿರುವಾಗ ಸುಮಾರು 8.15ರ ಸಮಯದಲ್ಲಿ ಒಂದು ಎಂ-80 ವಾಹನವು ಚುಂಚನಕೊಪ್ಪ ಕಡೆಯಿಂದ 
ಶಿಕಾರಿಪುರದ ಕಡೆಗೆ ಹೋಗುತ್ತಿರುವುದನ್ನು ಹತ್ತಿರದಿ೦ದ ನೋಡಿದಾಗ ಯಾರೊ ಇಬ್ಬರು ಆಸಾಮಿಗಳು ಮಧ್ಯದಲ್ಲಿ ನಾಟಾದ 
ತುಂಡನ್ನು ಇಟ್ಟುಕೊಂಡು ಹೋಗುತ್ತಿರುವುದನ್ನು ಬ್ಯಾಟರಿ ಬೆಳಕಿನಿಂದ ನೋಡಲಾಗಿ, ಸದರಿ ವಾಹನವನ್ನು ಸಿಬ್ಬಂದಿಗಳ 
ವಾಹನದಿಂದ ಬೆನ್ನಟ್ಟಿದಾಗ ಸುಮಾರು 200-300 ಮೀಟರ್‌ ದೂರದಲ್ಲಿ ಎಂ-80 ವಾಹನ ಮತ್ತು ಅದರಲ್ಲಿದ್ದ ಮರದ 
ತುಂಡುಗಳನ್ನು ರಸ್ತೆ ಮಧ್ಯದಲ್ಲಿ ಬಿಟ್ಟು ಪಕ್ಕದಲ್ಲಿರುವ ಕೆಸರು ಗದ್ದೆಯಲ್ಲಿ ಓಡಿದರು. ಅವರನ್ನು ಇಲಾಖೆಯವರು ಬೆನ್ನಟ್ಟಿದರೂ 
ಕೈಗೆ ಸಿಗದೆ ಪರಾರಿಯಾಗಿರುತ್ತಾರೆ. ನಂತರ ವಾಹನ ಪರಿಶೀಲಿಸಿದಾಗ ಕೆಂಪು ಬಣ್ಣದ ವಾಹನದ ನಂ.ಕೆಎ-15-ಇ-4681, 
ಛಾಸ್ಸೀಸ್‌ ನಂ.16ಸಿ95ಎಫ್‌65914 ಹಾಗೂ ಇಂಜಿನ್‌ ನಂ.16%95-ಎಫ್‌-65760 ಆಗಿದ್ದು, ಮರದ ತುಂಡುಗಳು ಬೀಟೆ 
ಜಾತಿಯದಾಗಿದ್ದು, ಈ ಬೀಟೆ ತುಂಡುಗಳ ಮೇಲೆ ಇಲಾಖಾ ಛಾಪಾದ ಗುರುತು ಕಂಡು ಬಂದಿರುವುದಿಲ್ಲ. ಇದು ಅಕ್ರಮ 
ಸಾಗಾಣಿಕೆ ಎಂದು ಪರಿಗಣಿಸಿ ಪ್ರವವ, ಮಹಜರ್‌ ವರದಿ ಜಪ್ತು ವರದಿಯೊಂದಿಗೆ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಇಲಾಖಾ ಪರ ಜಪ್ತು ಮಾಡಿ ನಾಟಾಗಳಿಗೆ ಹಳದಿ ಬಣ್ಣದಿಂದ ಕ್ರ.ಸ. ನೀಡಿ, ಅಳತೆ ಮಾಡಿ, 01=-0.061ಎಂ3 ಇದಕ್ಕೆ 
ಕ.ಅ.ಕಾಯಿದೆ 1963 ಸೆಕ್ಷನ್‌ 24, 62, 71ಎ). 104(ಎ) ಮತ್ತು ಕ.ಅ. ಕಾನೂನು 1969 ಉಪನಿಯಮ 144, 165ರ ಪ್ರಕಾರ 
ಅಂಬ್ಲಿಗೊಳ ವಲಯದ ಅ.ಮೊ.ಸ೦.55/07-08ನ್ನು ದಾಖಲಿಸಿ, ವಾಹನ ಮತ್ತು ಅ.ಉ.ವನ್ನು ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ 
ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ದಿಗೆ 
ಕೊಡಲು ಆದೇಶವಾಗಿದೆ. 

ಈ ಪ್ರಕರಣದಲ್ಲಿ ವಾಹನದ ಆರ್‌.ಸಿ. ಮಾಲೀಕರ ವಿಳಾಸ ತಿಳಿಯುವ ಬಗ್ಗೆ ಈ ವಾಹನ “ಬಿ” ಪ್ರತಿಯನ್ನು ಈ 
ನ್ಯಾಯಾಲಯಕ್ಕೆ ಒದಗಿಸಲು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಈ ನ್ಯಾಯಾಲಯದ ಪತ್ರ ಸಂಖ್ಯೆ: 
ಬಿ3:ಅಮೊ:ವಾಹನ-16/07-08, ದಿನಾ೦ಕ:10.12.2007ರಂದು ಕೋರಲಾಗಿತ್ತು. ಅದರಂತೆ ಈ ವಾಹನದ “ಬಿ” ಪ್ರತಿಯನ್ನು 
ಸಾರಿಗೆ ಅಧಿಕಾರಿ, ಸಾಗರ ಇವರ ಕಛೇರಿ ಪತ್ರ ಸಂಖ್ಯೆ ಸಪ್ರಾಸಾಅ/ ಸಾಗರ/ ಕೆಎ-15-1468/08-09 ದಿನಾ೦ಕ:1107.2008ರ 
ಪತ್ರದಲ್ಲಿ ದಿನಾ೦ಕ:16.07.2008ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. “ಬಿ” ಪ್ರತಿಯಲ್ಲಿ ನಮೂದಿಸಿದ ಆರ್‌.ಸಿ. 
ಮಾಲೀಕರ ಹೆಸರು ಶ್ರೀ ಚಂದ್ರಪ್ಪ ಹೆಚ್‌. ಬಿನ್‌ ಹನುಮಂತಪ್ಪ ಎಲ್‌.ಐ.ಸಿ. ಏಜೆಂಟ್‌, ಸಾಲೂರು, ಶಿಕಾರಿಪುರ ತಾಲ್ಲೂಕು 
ಇವರಿಗೆ ಈ ನ್ಯಾಯಾಲಯದಿಂದ ದಿನಾಂಕ:25.07.2008ರಂದು ಕಾರಣ ಕೇಳಿ ಪತ್ರವನ್ನು 30 ದಿನಗಳ ಕಾಲಾವಕಾಶ ನೀಡಿ 
ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ಇವರ ಮುಖಾಂತರ ಜಾರಿ ಮಾಡಿರುತ್ತದೆ. ಸದರಿ ನೋಟೀಸನ್ನು 
ದಿನಾ೦ಕ:07.08.2008 ರಂದು ಆರ್‌.ಸಿ. ಮಾಲೀಕರಿಗೆ ಜಾರಿ ಮಾಡಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ಇವರ 


[tsk 


೨೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಕಛೇರಿಯ ಪತ್ರ ಸಂಖ್ಯೆವಅಅ:ಅಮೊ: ದಿಂದ:ನೊ:ವಿವರ-161/08-09 ದಿನಾಂಕ:12.08.2008ರ ಪತ್ರದಲ್ಲಿ ಈ 
ನ್ಯಾಯಾಲಯಕ್ಕೆ ವರದಿಸಿರುತ್ತಾರೆ. 

ಈ ನೋಟೀಸ್‌ಗೆ ಆರ್‌.ಸಿ. ಮಾಲೀಕರು ದಿನಾ೦ಕ:26.08.2008ರಂದು ಈ ನ್ಯಾಯಾಲಯಕ್ಕೆ ಪತ್ರ ಬರೆದು ಈ 
ಕೆಳಗಿನಂತೆ ಕೋರಿರುತ್ತಾರೆ. “ಬಜಾಜ್‌ ಎಂ-80 ಬೈಕ್‌ನ್ನು 1995ರಲ್ಲಿ ಎಲ್‌.ಐ.ಸಿ. ಕಛೇರಿಯಲ್ಲಿ ಲೋನ್‌ ಮೂಲಕ 
ತೆಗೆದುಕೊಂಡಿದ್ದೆಂದು, 2000ಕ್ಕೆ ಇದರ ಲೋನ್‌ ಮುಗಿದಿದೆಯೆಂದು, ಈ ಬೈಕನ್ನು ಹೋತನಕಟ್ಟೆ ವಾಸಿಯಾದ ಚಂದ್ರಪ್ಪ ಬಿನ್‌ 
ನಿಂಗಪ್ಪ ಇವರಿಗೆ ಮಾರಾಟ ಮಾಡಿರುತ್ತೇನೆಂದು, ಈ ಸಮಯದಲ್ಲಿ ಫಾರಂ-28ಕ್ಕೆ ಸಹಿ ಮಾಡಿದ್ದೇನೆಂದು, ಮತ್ತು ಅವರ 
ಹೆಸರಿಗೆ ವರ್ಗಾವಣೆಗೆ ಶಿಕಾರಿಪುರ ವಿನಯ ಡ್ರೈವಿಂಗ್‌ ಸ್ಕೂಲ್‌ನ ವಿಷ್ಣು ಅವರಿಗೆ ಕೊಟ್ಟಿದ್ದೇನೆಂದು, ಈಗ ನೋಡಿದರೆ 
ಪಾರ್ಟಿ ತನ್ನ ಹೆಸರಿಗೆ ಮಾಡಿಸಿಕೊಂಡಿರುವುದಿಲ್ಲವೆಂದು, ನನ್ನ ಹತ್ತಿರ ತೆಗೆದುಕೊಂಡ ಪಾರ್ಟಿ ಪುನಃ ಬೇರೆಯವರಿಗೆ 
ಮಾರಾಟ ಮಾಡಿರುತ್ತಾನೆಂದು, ಇದರ ಬಗ್ಗೆ ತಾವು ಲಿಖಿತ ಸಮಜಾಯಿಷಿ ಕೇಳಿದ ಕಾರಣ ಈ ವಾಹನವನ್ನು ಬೇರೆಯವರಿಗೆ 
ಮಾರಾಟ ಮಾಡಿರುತ್ತೇನೆ. ಆದ್ದರಿಂದ ಈ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದರಲ್ಲಿ ನನ್ನದು ಯಾವುದೇ ತಕರಾರು 
ಇರುವುದಿಲ್ಲ ಎಂದು ತಿಳಿಸುತ್ತೇನೆ” ಎಂದು ಲಿಖಿತ ಹೇಳಿಕೆಯನ್ನು ಈ ನ್ಯಾಯಾಲಯಕ್ಕೆ ನೀಡಿರುತ್ತಾರೆ. 

ಈ ಪ್ರಕರಣದಲ್ಲಿ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ಇವರು ಈ ನ್ಯಾಯಾಲಯಕ್ಕೆ ವಿಚಾರಣಾ ವರದಿ ಸಲ್ಲಿಸಿ 
ಎ೦-80 ವಾಹನದ ಮಾಲೀಕರಾಗಲೀ ಯಾವ ವ್ಯಕ್ತಿಗಳಾಗಲೀ ಬಂದಿರುವುದಿಲ್ಲ. ಸದರಿ ಪ್ರಕರಣವು 7ಎ) ಅಡಿಯಲ್ಲಿ 
ದಾಖಲಾಗಿರುವುದರಿಂದ ಈ ಮೊಕದ್ದಮೆ ಬಗ್ಗೆ ಇಲಾಖೆ ಮುಖಾಂತರ ಇತ್ಯರ್ಥಪಡಿಸಿ ವಿಲೇಮಾಡಲು ಕೋರಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಪ್ರಕಟಣೆಯನ್ನು ದಿನಾ೦ಕ:05.01 2008ರಂದು 30 ದಿನಗಳ ಕಾಲಾವಕಾಶ 
ನೀಡಿ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್‌ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಿದಂತೆ 
ದಿನಾ೦ಕ:28.02.2008 ರಂದು ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ, ದಿನಾಂಕ:17.01.2008ರಂದು ಗೆಜೆಟ್‌ನಲ್ಲಿ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. 

ಸಹಾಯಕ ಸರ್ಕಾರಿ ಅಭಿಯೋಜಕರು, ದಿನಾಂಕ:06.12.2008ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಬೀಟೆ 
ತುಂಡನ್ನು ಸಾಗಿಸಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ, ಅಂಬ್ಲಿಗೊಳ ಇವರು ಮಹಜರ್‌ ಪ್ರತಿ ಮತ್ತು 
ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದರಿಂದ ಈ ವಾಹನದಲ್ಲಿ ಬೀಟೆ 
ತುಂಡನ್ನು ಅಕ್ರಮವಾಗಿ ಸಾಗಿಸಿರುವುದು ಸಾಬೀತಾಗಿರುತ್ತದೆ. ವಾಹನ ಮಾಲೀಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ 
ಯಾರೂ ಈ ವಾಹನದಲ್ಲಿ ಅಕ್ರಮವಾಗಿ ಅರಣ್ಯ ಉತ್ಪನ್ನ ಸಾಗಾಣಿಕೆ ಮಾಡದಿರುವ ಬಗ್ಗೆ ಈ ನ್ಯಾಯಾಲಯಕ್ಕೆ ಯಾವುದೇ 
ಸಾಕ್ಷಾಧಾರಗಳನ್ನು ಹಾಜರುಪಡಿಸಿರುವುದಿಲ್ಲ. ಆರ್‌.ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 71(ಬಿ) (0 
ಪ್ರಕಾರ ನೋಟೀಸ್‌ ಜಾರಿ ಮಾಡಲಾಗಿದೆ. ಹಾಗೂ ಈ ವಾಹನದ ಬಗ್ಗೆ ಗೆಜೆಟ್‌ ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿ 30 
ದಿನಗಳಿಗಿಂತಲೂ ಹೆಚ್ಚು ಕಾಲವಾಗಿರುವುದರಿಂದ ವಾಹನ ಮತ್ತು ಬೀಟೆ ಸೈಜನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿ ಕರ್ನಾಟಕ ಅರಣ್ಯ ಕಾಯ್ದೆ 
1963 ಉಪನಿಯಮ 7(ಬಿ)(1)ರ ಪ್ರಕಾರ ಆರ್‌.ಸಿ. ಮಾಲೀಕರಿಗೆ ನೋಟೀಸ್‌ ಜಾರಿ ಮಾಡಿ 30 ದಿನ ಕಾಲಾವಕಾಶ 
ಮುಗಿದರೂ ಹಾಗೂ ಈ ವಾಹನದ ಬಗ್ಗೆ ಪತ್ರಿಕಾ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 
30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ 
ವಿದ್ಯಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮಹೇಶ್‌ ಬಿ. ಶಿರೂರ್‌, 
ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71ಎ) ರಿಂದ (ಜಿ) ಪ್ರಕಾರ ಹಾಗೂ ಈವರೆಗಿನ ತಿದ್ದುಪಡಿ ಅನುಸಾರ ವಲಯ 
ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ, ಅಂಭ್ಲಿಗೊಳ ಇವರು ಜಪ್ತು ಮಾಡಿದ ವಾಹನ ಬಜಾಜ್‌ ಎಂ-80, ಕೆಎ-15-ಇ- 
4681, (ಛಾಸ್ಟೀಸ್‌ ನಂ.16ಸಿ95ಎಫ್‌65914 ಹಾಗೂ ಇಂಜಿನ್‌ ನಂ.16295-ಎಫ್‌-65760) ರಲ್ಲಿ ಬೀಟೆ ತುಂಡು 
01=0.061ಎ೦3 ಕರ್ನಾಟಕ ಸರ್ಕಾರದ ಸಂಪತ್ತನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿರುವುದರಿಂದ ವಾಹನ ಬಜಾಜ್‌ 
ಎ೦-80, ಕೆಎ-15-ಇ-4681, (ಛಾಸ್ಸೀಸ್‌ ನಂ.16ಸಿ95ಎಫ್‌65914 ಹಾಗೂ ಇಂಜಿನ್‌ ನಂ.16295-ಎಫ್‌-65760) ಮತ್ತು 
ಈ ವಾಹನದಲ್ಲಿದ್ದ ಬೀಟೆ ತುಂಡು 01=0.061ಎಂ3ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು 
ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾ೦ಕ:20.12.2008ರಂದು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೫೫ 





ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30(ಮೂವತ್ತು) 
ದಿನಗಳ ಒಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಹಕ್ಕುಭಾದ್ಯತೆಯ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಹಿ.ಆರ್‌.45 ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3:ಅಮೊ:ವಾಹನ:20/07-08, ದಿನಾಂಕ:20ನೇ ಡಿಸೆಂಬರ್‌, 2008 
ಉಪಸ್ಥಿತರು: ಶ್ರೀ ಮಹೇಶ್‌ ಬಿ. ಶಿರೂರ್‌, ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು: ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಚೋರಡಿ (ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಾಗರ) 

ಆರೋಪಿಗಳು: ನಾಗರಾಜ್‌ ಬಿನ್‌ ಈರಯ್ಯ, ಅಂದಾಜು 30 ವರ್ಷ, ಎಸ್‌.ಎನ್‌. ನಗರ, ಸಾಗರ. 

ಬಾಧ್ಯತೆದಾರರು: ಯಾರೂ ಹಕ್ಕು ಬಾಧ್ಯತೆ ಅರ್ಜಿ ಸಲ್ಲಿಸಿಲ್ಲ. 
ಸ್ತಾವನೆ: 

ದಿನಾಂಕ:11.12.2007ರಂದು ಆನಂದಪುರಂ ವಲಯ, ಚೋರಡಿಯ ಗೌತಮ್‌ಪುರ ಶಾಖೆ ವನಪಾಲಕ ಮತ್ತು 
ಸಿಬ್ಬಂದಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಸಾಗರ ತಾ: ಆನಂದಪುರಂ ಹೋಬಳಿ ಚಿಕ್ಕಬಿಲಗುಂಜಿ ಗ್ರಾಮದ 
ತಳಗಿನಮನೆ ಮೀಸಲು ಅರಣ್ಯದ ಬ್ಯಾಡರಕೊಪ್ಪದಿಂದ ಅಡ್ಡೇರಿಗೆ ಹೋಗುವ ರಸ್ತೆಯಲ್ಲಿ ಇಲಾಖಾ ವಾಹನ ಕೆಎ-15-ಜಿ- 
86ರಲ್ಲಿ ಹೋಗುತ್ತಿರುವಾಗ ಮೇಲ್ವಾಣಿಸಿದ ಸ್ಥಳದಲ್ಲಿ ಸುಮಾರು 6 ರಿಂದ 8 ಜನ ಆಸಾಮಿಗಳು ನಾಟಾಗಳನ್ನು ವಾಹನಕ್ಕೆ 
ತುಂಬುತ್ತಿರುವುದು ಕಂಡು ಇಲಾಖೆಯವರು ಜೀಪಿನಿಂದ ಕೆಳಗಿಳಿಯುತ್ತಿರುವುದನ್ನು ನೋಡಿದ ಆಸಾಮಿಗಳು ಓಡಲು 
ಪ್ರಾರಂಭಿಸಿದರು. ಅವರನ್ನು ಬೆನ್ನಟ್ಟಿದರೂ ಕೈಗೆ ಸಿಗದೆ ಪರಾರಿಯಾಗಿರುತ್ತಾರೆ. ಮುಂದುವರೆದು, ವಾಹನ ಪರಿಶೀಲಿಸಿದಾಗ 
ವಾಹನದಲ್ಲಿ ಒಟ್ಟು 10 ಬೀಟಿ ನಾಟಾವಿದ್ದು ಅವುಗಳ ಮೇಲೆ ಇಲಾಖೆಯ ಯಾವುದೇ ಛಾಪಾ ಗುರುತು 
ಕಂಡುಬಂದಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಟೆಂಪೋ ಎಕ್ಸ್‌ಎಲ್‌ ಕೆಎ-15-1987, 
ಛಾಸ್ಸೀಸ್‌ ನಂ. ಓ-590001771399, ಇಂಜಿನ್‌ ನಂಬರ್‌ ಡಿ-09000145ನ್ನು ಮತ್ತು ವಾಹನದಲ್ಲಿದ್ದ ಬೀಟೆ 10=1.737ಎಂ3 
ನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ, ಜಪ್ತಿ ವರದಿಯೊಂದಿಗೆ ಇಲಾಖಾ ಪರ ಜಪ್ತಿಪಡಿಸಿಕೊಂಡು ಅರಣ್ಯ 
ಉತ್ಪನ್ನಗಳಿಗೆ ಛಾಪಾದ ಗುರುತು ಹಾಕಿ ಕ್ರಮಸಂಖ್ಯೆ ಕೊಟ್ಟು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 24, 62, 71ಎ). 
80, 104(ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಉಪನಿಯಮ 144, 165ರ ಪ್ರಕಾರ ಅ.ಮೊ.ಸಂ.84/07-08ನ್ನು 
ದಾಖಲಿಸಿ, ನಂತರ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ 
ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ದಿಗೆ ಕೊಡಲು ದಿನಾಂಕ:01.01.2008ರಂದು 
ಆದೇಶವಾಗಿದೆ. 

ಈ ವಾಹನದ ಆರ್‌.ಸಿ. ಮಾಲೀಕರ ಬಗ್ಗೆ ತಿಳಿಯಲು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಈ 
ನ್ಯಾಯಾಲಯದಿಂದ ಪತ್ರ ಸಂಖ್ಯೆ: ಬಿ3:ಅಮೊ:ವಾಹನ-20/07-08, ದಿನಾ೦ಕ:01.01.2008ರಂದು ಬರೆದು ಈ ವಾಹನದ ಬಿ 
ಪ್ರತಿಯನ್ನು ಒದಗಿಸಲು ಕೋರಲಾಗಿತ್ತು. ಅವರಿಂದ ಯಾವುದೇ ಮಾಹಿತಿ ಬಾರದ ಕಾರಣ ಪುನಃ ದಿನಾಂಕ:12.06.2008 
ರಂದು ಪುನಃ ತಿಳುವಳಿಕೆ ಪತ್ರವನ್ನು ಸಾಗರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಪತ್ರ ಬರೆದಾಗ ಸಾಗರದ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿ ಇವರ ಕಛೇರಿ ಪತ್ರಸಂಖ್ಯೆ: ಸಪ್ರಾಸಾಅ:ಸಾಗರ: ಕೆಎ-15-1987/08-09 ದಿನಾ೦ಕ:21.06.2008ರಲ್ಲಿ ಈ ವಾಹನದ 
ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಈ ಬಿ ಪ್ರತಿಯಲ್ಲಿ ನಮೂದಿಸಿದ ಆರ್‌.ಸಿ. ಮಾಲೀಕರಾದ ಶ್ರೀಮತಿ 
ಮಂಜುಳ ಕೋಂ ನಾಗರಾಜ್‌, 3ನೇ ತಿರುವು, ಎಸ್‌.ಎನ್‌. ನಗರ ಸಾಗರ ಇವರಿಗೆ ಬಿ3:ಅಮೊ:ವಾಹನ-20/07-08 
ದಿನಾ೦ಕ:14.07.2008ರಂದು ಕಾರಣ ಕೇಳಿ ಪತ್ರವನ್ನು ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಮುಖಾಂತರ ಜಾರಿ ಮಾಡಿ 
ದಿನಾಂಕ;19.07.2008ರಂದು ಆರ್‌.ಸಿ. ಮಾಲೀಕರು ಪಡೆದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಸಾಗರ ಇವರ ಪತ್ರಸಂಖ್ಯೆ: 
ಕಾ.ಪತ್ರ:843/08-09 ದಿನಾಂಕ:13.08.2008ರ ಪತ್ರದಲ್ಲಿ ಈ ನ್ಯಾಯಾಲಯಕ್ಕೆ ವರದಿಸಿರುತ್ತಾರೆ. ಕಾರಣ ಕೇಳಿ ಪತ್ರ 
ಜಾರಿಮಾಡಿ 30 ದಿನಗಳಿಗೂ ಹೆಚ್ಚಿಗೆ ಕಾಲವಾದರೂ ಈ ವಾಹನ ಬಿಡಿಸಿಕೊಳ್ಳುವ ಬಗ್ಗೆ ಆರ್‌.ಸಿ. ಮಾಲೀಕರಾಗಲೀ, ಅವರ 
ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಈ ನಡುವೆ ಅಂದರೆ ದಿನಾಂಕ:05.01.2008ರಂದು ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 
ಪತ್ರಿಕಾ ಪ್ರಕಟಣೆಯನ್ನು ಬಿ3:ಅಮೊ:ವಾಹನ-20/07-08 ರಲ್ಲಿ 30 ದಿನಗಳ ಕಾಲಾವಕಾಶ ನೀಡಿ ಹೊರಡಿಸಿ ಪ್ರತಿಯನ್ನು 


(೬ 


೨೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆ೦ಗಳೂರು ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ 
ಇಲಾಖೆ, ಬೆ೦ಗಳೂರು ಇವರಿಗೆ ಕಳುಹಿಸಿ ಗೆಜೆಟ್‌ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಿದಂತೆ ದಿನಾ೦ಕ:28.02.2008 ರಂದು 
ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ, ದಿನಾಂಕ:17.01.2008ರಂದು ಗೆಜೆಟ್‌ನಲ್ಲಿ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಅಲ್ಲದೇ ಈ 
ಪ್ರಕಟಣೆ ಪ್ರಕಟವಾಗಿ 30 ದಿನಗಳಾದರೂ ಯಾರೂ ಈ ವಾಹನವನ್ನು ಬಿಡಿಸಿಕೊಳ್ಳಲು ಈ ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು, ದಿನಾಂಕ:06.12.2008ರಂದು ವಾದ ಮಂಡಿಸಿ ಈ ಪ್ರಕರಣದಲ್ಲಿ ಆರ್‌.ಸಿ. 
ಮಾಲೀಕರಿಗೆ ಕಾರಣಕೇಳಿ ಪತ್ರ ಜಾರಿ ಮಾಡಿ 30 ದಿನಗಳಾದರೂ ಯಾರೂ ಈ ನ್ಯಾಯಾಲಯಕ್ಕೆ ವಾಹನ ಬಿಡಿಸಿಕೊಳ್ಳಲು 
ಅರ್ಜಿ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವನ್ನು ಬಿಡಿಸಿಕೊಳ್ಳಲು ವಾಹನ ಮಾಲೀಕರಿಗೆ ಆಸಕ್ತಿ ಇಲ್ಲವೆಂದು ಮತ್ತು 
ಇವರು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡಂತಾಗಿದೆ. ಆದ್ದರಿಂದ ಈ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿ ಕರ್ನಾಟಕ ಅರಣ್ಯ ಕಾಯ್ದೆ 
1963 ಉಪನಿಯಮ 7(ಬಿ)(1)ರ ಪ್ರಕಾರ ಆರ್‌.ಸಿ. ಮಾಲೀಕರಿಗೆ ನೋಟೀಸ್‌ ಜಾರಿ ಮಾಡಿ 30 ದಿನ ಕಾಲಾವಕಾಶ 
ಮುಗಿದರೂ ಹಾಗೂ ಈ ವಾಹನದ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು 
ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮಹೇಶ್‌ ಬಿ. ಶಿರೂರ್‌, 
ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71ಎ) ರಿಂದ (ಜಿ) ಪ್ರಕಾರ ಹಾಗೂ ಈವರೆಗಿನ ತಿದ್ದುಪಡಿ ಅನುಸಾರ ವಲಯ 
ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಚೋರಡಿ ಇವರು ಜಪ್ತು ಮಾಡಿದ ವಾಹನ ಟೆಂಪೋ ಎಕ್ಸ್‌ಎಲ್‌ ಕೆಎ-15-1987, 
(ಛಾಸ್ಸೀಸ್‌ ನಂ.ಟಿ-590001771399, ಇಂಜಿನ್‌ ನಂ.ಡಿ-09000145)ರಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತಾದ ಬೀಟೆ 
1051.737ಎಂತಿನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿರುವುದರಿಂದ ವಾಹನ ಟೆಂಪೋ ಎಕ್ಸ್‌ಎಲ್‌ ಕೆಎ-15-1987 
(ಛಾಸ್ಸೀಸ್‌ ನಂ.ಟಿ-590001771399, ಇಂಜಿನ್‌ ನಂ.ಡಿ-09000145) ಮತ್ತು ಈ ವಾಹನದಲ್ಲಿದ್ದ ಬೀಟೆ 10=1.737ಎಂ3ನ್ನು 
ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ತನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ:20.12.2008ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30(ಮೂವತ್ತು) ದಿನಗಳ ಒಳಗಾಗಿ ಯಾರೂ ಈ 
ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಪಿ.ಆರ್‌.46 ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
OFFICE OF THE COMMISSIONER FOR PUBLIC INSTRUCTION, DHARWAD 
CORRIGENDUM NOTIFICATION 

The following scheme for the Administration of the “Late Smt. Nilgangangamma, W/o Basana 
Gowda Police Patil Memorial Prize funds, which the Additional Commissioner for Public Instruction, 
Dharwad in Karnataka proposes to settle in exercise of the powers conferred by sub-section (1) of section 
5 of the charitable Endowment Act 1890 (Central Act VI of 1890) is hereby published as required by rules 
3 and 4 of the Charitable Endowments (Karnataka) Rules 1964. 

SCHEME FOR THE ADMINISTRATION OF THE ENDOWMENT OF Rs.5,000/- DONATED BY 
Sri Rajendra Gowda, 5/೦ Basana Gowda Police Patil at & ೧.೦. Kadadi Gadag Taluk, Gadag. 

1) The Endowment of Rs.5000/- donated by Sri Rajendra Gowda, 5/೦ Basana Gowda Police Patil 
at & ೧.೦. Kadadi Gadag Taluk, Gadag. Shall be known as the Late Smt. Nilgangangamma, W/o Basana 
Gowda Police Patil Memorial Pirze” Endowment Fund. 

2) Where as in Previous Gazette Notification in this regard Dated: 26" April 2001, The Name 
entered “The Principal, Government Junior College, Kadadi, Gadag Taluk for the time being Shall be the 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೫೭ 





Administrator of the fund or with the committee consisting of the following Members” has been Changed 
because the Government Junior College has been shifted to another place & post of Principal has also 
shifted. Now, The Head Master post has been sanctioned to the said Government High School, Kadadi 
Gadag Taluk. Therefore, Head Master, Government High School, Kadadi, Gadag Taluk has newly 
changed Administrator of the above Fund Committee. And following are the Members of the Fund 
Committee. 

(1) The Chairman, VPC, Kadadi, Gadag Taluk. 

(2) The Head Master, Government High School, Kadadi, Gadag Taluk. 

(3) Donor! Related to the Donor. 

3) The amount of the fund shall be invested in Government Security. 

4) From and out of the Income accruing from the Fund Prize shall Be awarded annually to the 
student who secures highest Marks in S.S.L.C. (Board Examination) at the Government High School, 
Kadadi, Gadag Taluk, Instead of P.U.C.ll (Board Examination) Government (Comp.) Junior College 
Kadadi, Gadag Taluk, because of Junior College has been shifted to another place. 

5) The Administrator, Viz. Head Master, Government High School, Kadadi, Gadag Taluk shall be 
entitled to frame the suitable rules for the award of Scholorship. 

6) The Administrator, shall give adequate publicity to the scheme so that all the candidates in 
Government High School, Kadadi, Gadag Taluk, may avail of the opportunity. 

All other remaining Terms and Conditions are remain the same Mentioned in the Previous 
Gazette Notification Published in 26" April, 2001. 

The above Corrigendum Notification comes into force from the date of its publication in the official 


Gazette. 
Director 
PR-407 Office of the Commissioner For Public Instruction, Dharwad. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, 
ನೆಹರು ಕ್ರೀಡಾಂಗಣ ಎದುರು, ಶಿವಮೊಗ್ಗ 

ಸಂಖ್ಯೆ: ಡಬ್ಲ್ಯೂಸಿಎ:ಸಿಆರ್‌-65/2008, ದಿನಾಂಕ:18ನೇ ಡಿಸೆಂಬರ್‌, 2008 

ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ಸುಧಾ ಕೋಂ ದಿ: ಶಿವಮೂರ್ತಿ 2೨) ಎರುದ್ಧ 1) ಕೃಷ್ಣಪ್ಪ ಬಿನ್‌ ಯಲ್ಲಪ್ಪ ಬೊಂಬು ವ್ಯಾಪಾರಿ, ಲಾರಿ 
ಶಿವು. ಮಾಲೀಕರು, ಲಾರಿ ನಂ.ಕೆಎ-30:2752, ಪದ್ಮ ಟಾಕೀಸ್‌ 
2) ಕೆ.ಎಸ್‌. ಶರತ್‌ಕುಮಾರ್‌ ಬಿನ್‌ ದಿ:ಶಿವಮೂರ್ತಿ ಹಿಂಭಾಗ, ತುಂಗಾ ನಗರ, ಶಿವಮೊಗ್ಗ. 
@ ಶಿವು. 2) ಇಮ್ತಿಯಾಜ್‌ ಬಿನ್‌ ಬಶೀರ್‌, ಇಲಿಯಾಜ್‌ ನಗರ, 
3) ಕೆ.ಎಸ್‌. ನಾಗರಾಜ್‌ ಬಿನ್‌ ದಿ:ಶಿವಮೂರ್ತಿ ಈ ಡ್ರೈವರ್‌, ಲಾರಿ ನಂ.ಕೆಎ-30-2752, ತುಂಗಾನಗರ, 
ಶಿವು. ಶಿವಮೊಗ್ಗ. 
4) ಕೆ.ಎಸ್‌. ರಂಜಿತ ಬಿನ್‌ ದಿ:ಶಿವಮೂರ್ತಿ (1) 3) ನ್ಯೂ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ., ಶಿವಮೊಗ್ಗ. 
ಶಿವು. 


5) ಶ್ರೀಮತಿ ಗೌರಮ್ಮ ಕೋಂ ದಿ: ರಾಮಪ್ಪ ಕೆರೆಕಟ್ಟೆ, 
ಚನ್ನಗಿರಿ ತಾ: ದಾವಣಗೆರೆ ಜಿಲ್ಲೆ. 
ಅಧಿಸೂಚನೆ 

ಅರ್ಜಿದಾರರು ದಿ:ಶಿವಮೂರ್ತಿ € ಶಿವು, ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ 
ದಿನಾ೦ಕ:16.02.2008ರ೦ದು ಸಂಭವಿಸಿದ ಅಪಘಾತದಲ್ಲಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 


೨೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 
ಎಸ್‌. ವಿಜಯ್‌ಕುಮಾರ್‌ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ 
ಪರಿಹಾರ ಆಯುಕರು, ಶಿವಮೊಗ್ಗ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, 
ನೆಹರು ಕ್ರೀಡಾಂಗಣ ಎದುರು, ಶಿವಮೊಗ್ಗ 
ಸಂಖ್ಯೆ: ಡಬ್ಲ್ಯೂಸಿಎ:ಸಿಆರ್‌-66/2008, ದಿನಾಂಕ:18ನೇ ಡಿಸೆಂಬರ್‌, 2008 


ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ಜಯಮ್ಮ ಕೋಂ ಜೆ. ಶೇಷಪ್ಪ ಹರಿಗೆ, ವಿರುದ್ಧ 1) ಸಿ. ಜಗದೀಶ್‌ ಬಿನ್‌ ಸಿ.ಬಿ. ಚಂದ್ರಪ್ಪ ಟ್ರಕ್‌ 
ಶಿವಮೊಗ್ಗ. ನೋಂದಣಿ ಸಂಖ್ಯೆ; ಕೆಎ-16-ಎ-8433ರ ಮಾಲೀಕರು, 
2) ಜೆ. ಶೇಷಪ್ಪ ಬಿನ್‌ ಜವೇರಪ್ಪ ಹರಿಗೆ, ಎಸ್‌.ಜಿ.ಕೆ. ಟ್ರಾನ್ಸ್‌ಮೋರ್ಟ್‌ ಮಾಲೀಕರು, ವಾಸ: 
ಶಿವಮೊಗ್ಗ. ಕೊಟ್ಟೂರೇಶ್ವರ ನಿಲಯ, ಅಮೋಘ ಸೆಂಟರ್‌ ಹಿಂಭಾಗ, 


ಸಂತೆಹೊಂಡ ಹತ್ತಿರ, ಚಿತ್ರದುರ್ಗ. 
2) ಬಜಾಜ್‌ ಅಲಿಯನ್ಸ್‌ ಜನರಲ್‌ ಇನ್ನೂರೆನ್ಸ್‌ ಕಂ.ಲಿ., 
ಬ್ಯಾಜಿಕ್‌, ಕೆ.ಎನ್‌.ವಿ. ಕಾಂಪ್ಲೆಕ್ಸ್‌, 4ನೇ ತಿರುವು, 
ವಿದ್ಯಾನಗರ, ಬಿ.ಹೆಚ್‌. ರಸ್ತೆ ತುಮಕೂರು. 

ಅಧಿಸೂಚನೆ 

ಅರ್ಜಿದಾರರು ದಿ: ಎಸ್‌.ರವಿ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ 
ದಿನಾಂಕ:17.06.2008ರಂದು ಸಂಭವಿಸಿದ ಅಪಘಾತದಲ್ಲಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 
ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 

ಎಸ್‌. ವಿಜಯ್‌ಕುಮಾರ್‌ 
ಪಿ.ಆರ್‌.47 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ 
ಪರಿಹಾರ ಆಯುಕ್ತರು, ಶಿವಮೊಗ್ಗ. 
ಸಹಕಾರ ಇಲಾಖೆ 
ನಮೂನೆ-10 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ, 1959ರ ಅಡಿಯಲ್ಲಿ ರೂಪಿಸಲಾಗಿರುವ ನಿಯಮಗಳನ್ವಯ 38ನೇ ರೂಲಿನ 7ನೆಯ 
ಕಾಲಂ ಪ್ರಕಾರ ನೀಡಿರುವ "ಸೇಲ್‌ ಸರ್ಟಿಫಿಕೇಟ್‌' 

ಹೆಸರು: ಮೊಹಮ್ಮದ್‌ ಉಮರ್‌, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ.441) ಹಾಗೂ ವಸೂಲಾಧಿಕಾರಿ, 

ದಿ ಹಿರಿಯೂರು ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. 

ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಇ/ಹೆಚ್‌ಯುಬಿ/464/04-05/424(ವ)/08-09, ಪ್ರಧಾನ ವ್ಯವಸ್ಥಾಪಕರು, ದಿ 
ಹಿರಿಯೂರು ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಹಿರಿಯೂರು-ಡಿಕ್ರಿದಾರರು 

ಎರುದ್ಧ 

ಶ್ರೀ ಕೆ.ಸದಾನಂದ ಬಿನ್‌ ಕೃಷ್ಣಪ್ಪ, ಗಾರ್ಮೆಂಟ್ಸ್‌ ಕಾಂಫ್ಲೆಕ್ಸ್‌, ಹಿರಿಯೂರು-ಬಾಕಿದಾರರು. 

ಈ ಮೂಲಕ ದೃಢೀಕರಿಸುವುದೇನೆಂದರೆ ಶ್ರೀಮತಿ ಕಸ್ತೂರಿ ಕೋಂ ಲೇಟ್‌ ಶ್ರೀಧರ್‌ (ಜಾತಿ) ಈಡಿಗ (ಧರ್ಮ) 
ಹಿಂದೂ, (ವೃತ್ತಿ) ಗೃಹಿಣಿ (ವಾಸಸ್ಥಳ) ಹುಳಿಯೂರು ರಸ್ತೆ, ಹಿರಿಯೂರು ಟೌನ್‌, ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 
ಇವರು, ಮಾರಾಟಾಧಿಕಾರಿ ದಿ ಹಿರಿಯೂರು ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ, ಹಿರಿಯೂರು, ಇವರು ನಡೆಸಿದ 
ಬಹಿರಂಗ ಹರಾಜಿನಲ್ಲಿ ಈ ಕೆಳಗೆ ತೋರಿಸಿದ ಸ್ಥಿರ ಸ್ವತ್ತುಗಳನ್ನು ಕೊಂಡಿದ್ದಾರೆ. ಸದರಿ ಸ್ಥಿರ ಸ್ವತ್ತುಗಳನ್ನು, ದಿ ಹಿರಿಯೂರು 


ಭಾಗ-೩ ಕರ್ನಾಟಕ ರಾಜ ಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೫೯ 
ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ, ಹಿರಿಯೂರು ಇವರಿಗೆ ಶ್ರೀ ಕೆ. ಸದಾನಂದ ಬಿನ್‌ ಕೃಷ್ಣಪ, ಗಾರ್ಮೆಂಟ್ಸ್‌ ಲಕಿ 


ಕಾಂಪ್ಲೆಕ್ಸ್‌, ಹಿರಿಯೂರು (ಜಾತಿ) ಈಡಿಗ (ಧರ್ಮ) ಹಿಂದೂ (ವೃತ್ತಿ) ವ್ಯಾಪಾರಿಗಳು ವಾಸಸ್ಥಳ: ಹುಳಿಯಾರ್‌ ರಸ್ತೆ 
ಹಿರಿಯೂರು ಟೌನ್‌, ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ, ತವರಿಂದ ಬರಬೇಕಾದ ಬಾಕಿ ಮೊತ್ತಕ್ಕೆ. ಸಹಕಾರ 
ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಇವರ ನ್ಯಾಯಾಲಯದಿಂದ ಡಿಕ್ರಿ ಅವಾರ್ಡ್‌/ ತೀರ್ಪು/ ಆದೇಶ ಸಂಖ್ಯೆ: 
422/03-04 ದಿನಾಂಕ:26.05.2004ರ ರೀತ್ಯಾ ಅಮಲ್ಜಾರಿ ಕ್ರಮದಲ್ಲಿ ಹರಾಜು ಮಾಡಲಾಗಿ, ಕೊಂಡ ಮೊತ್ತ 
ರೂ.1,80,000/-ಗಳು ಸಂಪೂರ್ಣವಾಗಿ ಪಾವತಿಯಾಗಿದ್ದು, ನಾನು ದಿನಾಂಕ:31.12.2008 ರಂದು ಸದರಿ ಹರಾಜನ್ನು 


(ಮಾರಾಟವನ್ನು) ಖಾಯಂಗೊಳಿಸಿರುತ್ತೇನೆ. 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ.441) ಹಾಗೂ 
ವಸೂಲಾಧಿಕಾರಿ, 
ದಿ ಹಿರಿಯೂರು ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಹಿರಿಯೂರು. 
ಸ್ಥಿರ ಸ್ವತ್ತುಗಳ ಷೆಡ್ಯೂಲ್‌ 
ನೋಂದಣಿ ಜಿಲ್ಲೆ: ಚಿತ್ರದುರ್ಗ 
ತಾಲ್ಲೂಕು : ಹಿರಿಯೂರು 
ಗ್ರಾಮ : ಹಿರಿಯೂರು ಟೌನ್‌ 
ಸ್ವತ್ತುಗಳ ವಿವರ 
ಶ್ರೀ ಕೆ. ಸದಾನಂದರವರ ಹೆಸರಿನಲ್ಲಿರುವ ಹಿರಿಯೂರು ಟೌನ್‌ “ಎ' ಡಿವಿಜನ್‌, ಮುನಿಸಿಪಲ್‌ ಖಾತೆ ನಂ.115], 
ಅಸೆಸ್‌ಮೆಂಟ್‌ ನಂ.737, ಅಂತ ದಾಖಲೆ ಇರುವ ಗುಡಿಸಲು ಮನೆ ಅಳತೆ 14.537 ಅಡಿಗಳು ಇದಕ್ಕೆ ಚಕ್ಕುಬ೦ದಿ: 


ಪೂರ್ವಕ್ಕೆ: ರಸ್ತೆ 

ಪಶ್ಚಿಮಕ್ಕೆ: ಮುನಿಸಿಪಲ್‌ ರಸ್ತೆ 

ಉತ್ತರಕ್ಕೆ: ವೇಲಾಯುಧನ್‌ ರವರ ಸೈಟ್‌ ನಂ.10 

ದಕಿಣಕ್ಕೆ: ಜೆನ್ನಸಾಮಿ ರವರ ಸೆಟ್‌ ನಂ.8 
ಖ್‌ ೩ ಲ 

ಹೆಸರು: ಶ್ರೀ ಕೆ. ಸದಾನಂದ ಬಿನ್‌ ಕೃಷ್ಣಪ್ಪ 


ಒಟ್ಟು ವಿಸ್ತೀರ್ಣ 14.5x37 
ಮಾರಾಟದ ಬೆಲೆ: ಒಟ್ಟು ರೂ.1.80,000/- (ರೂ. ಒ೦ದು ಲಕ್ಷ ಎಂಭತ್ತು ಸಾವಿರ ರೂ.ಗಳು ಮಾತ್ರ) 
ಹರಾಜು ದಿನಾಂಕ; 25.10.2008. 
ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ದಿನಾಂಕ:31.12.2008 ರಲ್ಲಿ ನೀಡಲ್ಪಟ್ಟಿದೆ. 
ಸ್ಥಳ: ಹಿರಿಯೂರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ.441) ಹಾಗೂ 
ದಿನಾ೦ಕ:31.12.2008 ವಸೂಲಾಧಿಕಾರಿ, 
ದಿ ಹಿರಿಯೂರು ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಹಿರಿಯೂರು. 
ಫಾರಂ ನಂಬರು 11 
(38ನೆಯ ರೂಲಿನ (7) ನೆಯ ಕಾಲಂ) 
ಸ್ಥಿರ ಸ್ವತ್ತುಗಳನ್ನು ಕೊಂಡದಕ್ಕೆ ಪ್ರಕಟಣೆ 
ಚಿತ್ರದುರ್ಗ ಜಿಲ್ಲಾ, ಹಿರಿಯೂರು ತಾಲ್ಲೂಕು, ಹಿರಿಯೂರು ಟೌನ್‌ ಹುಳಿಯಾರು ರಸ್ತೆಯಲ್ಲಿರುವ ಶ್ರೀಮತಿ ಕಸ್ತೂರಿ 
ಕೋಂ ಲೇಟ್‌ ಶ್ರೀಧರ್‌ ಇವರು ಈ ಕೆಳಗೆ ತೋರಿಸಿದ ಸ್ಥಿರ ಸ್ವತ್ತುಗಳನ್ನು ಬಹಿರಂಗವಾಗಿ ಹರಾಜಿನಲ್ಲಿ 2008ನೇ ಇಸವಿ 
ಅಕ್ಟೋಬರ್‌ ತಿಂಗಳ 25ನೇ ತಾರೀಖಿನಲ್ಲಿ ಕ್ರಯಕ್ಕೆ ಪಡೆದುಕೊಂಡಿದ್ದಾಗಿಯೂ ಮತ್ತು ದರಖಾಸ್ತು ಹಣ ರೂ.1,80,000/- 
ಗಳನ್ನು ಸಂಪೂರ್ಣವಾಗಿ ಪಾವತಿ ಮಾಡಿದ್ದಾಗಿಯೂ ಈ ಮೂಲಕ ಎಲ್ಲಾ ಜನರಿಗೆ “ಬಹಿರಂಗವಾಗಿ ತಿಳಿಸೋಣವಾಗುತ್ತದೆ. 
ಆದ ಪ್ರಯುಕ್ತ ಸದರಿ ಸ್ಥಿರಸ್ವತ್ತುಗಳಲ್ಲಿರುವ “(ಬಾಕಿದಾರನ) ಎಲ್ಲಾ ಹಕ್ಕು-ವ-ಪ್ರಯೋಜನಗಳಿಗೆ ಸದರಿ ಶ್ರೀಮತಿ ಕಸ್ತೂರಿ 
ಕೋಂ ಲೇಟ್‌ ಶ್ರೀಧರ್‌ ಉತ್ತರಾಧಿಕಾರರಾಗಿದ್ದಾರೆ ಎಂಬುದಾಗಿ ಈ ಸೂ ದೃಢಪಡಿಸೋಣವಾಗುತ್ತಿದೆ. 






































ಗ್ರಾಮ ಮತ್ತು ಸ್ಥಿರಸ್ಪತ್ತುಗಳ ವಿವರ ಅಂದಾಜು ಷರಾ 
ತಾಲ್ಲೂಕು ವಿವರ ತರಹೆ ನಂ. ಪೋಡು ಖಾತೆದಾರನ ಹೆಸರು ವಿಸ್ತೀರ್ಣ 
ಹಿರಿಯೂರು ಟೌನ್‌ | ಗುಡಿಸಲು ಮನೆ | ಮುನಿಸಿಪಲ್‌ ಖಾತೆ ಶ್ರೀ ಕೆ. ಸದಾನಂದ ಬಿನ್‌ | 14.537 
ಹಿರಿಯೂರು ತಾ: ನಂ.1151 ಅ.ನಂ.737 ಕೃಷ್ಣಪ್ಪ ಅಡಿಗಳು 
ಮೊಕ್ಕಾಂ: ಹಿರಿಯೂರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ.441) ಹಾಗೂ 
ದಿನಾಂಕ:31.12.2008 ವಸೂಲಾಧಿಕಾರಿ, 


ಪಿ.ಆರ್‌.48 ದಿ ಹಿರಿಯೂರು ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಹಿರಿಯೂರು. 


೨೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ:ಡಬ್ಲ್ಯೂಸಿಎ:ಎಫ್‌.ಸಿ-20/08 


ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ಹೇಮಲತ ಕೋಂ ಲೇಟ್‌ ವಿರುದ್ಧ 1) ಶ್ರೀ ಆರ್‌. ಸತೀಶ ಬಿನ್‌ ಆರ್‌. ನಾಗಪ್ಪ, ನಂ.3688, 
ಮಲ್ಲಿಕಾರ್ಜುನ, 2ನೇ ಕ್ರಾಸ್‌, ವಿಜಯನಗರ, ಬಂಗಾರಪೇಟೆ ಟೌನ್‌. 
2) ಕುಮಾರಿ ಸನೇಹ ೦/೦ ಲೇಟ್‌ ಮಲ್ಲಿಕಾರ್ಜುನ 2) Mis ನ್ಯಾಷನಲ್‌ ಇನ್‌ಶೂರೆನ್ಸ್‌ ಕಂ.ಲಿ, 3ನೇ 
ವಾಸ: ಸಿಂಗಹಳ್ಳಿ, ವೇಮಗಲ್‌ ಹೋಬಳಿ, ಮಹಡಿ, ಯುನೈಟೆಡ್‌ ಕಟ್ಟಡ ಅನೆಕ್ಸ್‌ ನಂ.72, ಮಿಷನ್‌ 
ಕೋಲಾರ ತಾ: ಮತ್ತು ಜಿಲ್ಲೆ. ರಸ್ತೆ, ಬೆಂಗಳೂರು-27. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಹೇಮಲತ ಅವರು ತಮ್ಮ ಗಂಡ ಲೇಟ್‌ ಮಲ್ಲಿಕಾರ್ಜುನ ಅವರು 1ನೇ ಪ್ರತಿವಾದಿ ಶ್ರೀ 
ಆರ್‌. ಸತೀಶ ರವರ ಬಳಿ ಚಾಲಕ: ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾ೦ಕ:29.12.2005ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು 
ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೈ೦ ಅರ್ಜಿ: ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 


೩ 
ದಿನಾಂಕ:13.10.2008 ರಂದು ನೀಡಲಾಗಿದೆ. 


ಎಸ್‌. ರೇವಣ್ಣ 
ಪಿ.ಆರ್‌.49 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ 
ಆಯುಕ್ತರು, ಕೋಲಾರ ಉಪವಿಭಾಗ, ಕೋಲಾರ. 
ಕಂದಾಯ ಇಲಾಖೆ 
ಪ್ರಾದೇಶಿಕ ಆಯುಕ್ತರ ಕಛೇರಿ, 2ನೇ ಮಹಡಿ, ಬಿ.ಎಂ.ಟಿ.ಸಿ. ಕಟ್ಟಡ, ಕೆ.ಹೆಚ್‌.ರಸ್ತೆ, ಶಾಂತಿನಗರ, ಬೆಂಗಳೂರು 
ಅಧಿಸೂಚನೆ 


ನಂ.ಪ್ರಾಆಕ/ಚುನಾವಣೆ/ಸಿಆರ್‌/70/08-09, ಬೆಂಗಳೂರು, ದಿನಾಂಕ:15ನೇ ಡಿಸೆಂಬರ್‌, 2008 

ತುಮಕೂರು ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ವಿರುದ್ಧ ಅವಿಶ್ವಾಸ ಸೂಚನೆ ಅಂಗೀಕರಿಸಲಾದ ಕಾರಣ 
ತೆರವಾದ ಸ್ಥಾನಗಳಿಗೆ ದಿನಾಂಕ:20.10.2008 ರಂದು ಚುನಾವಣೆ ನಡೆದು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಬಿ.ಎಸ್‌. ರವೀಶ್‌ ಹಾಗೂ 
ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಹನುಮಂತರಾಯಪ್ಪ (ಹೆಚ್‌.ರಾಯಪು) ಇವರು ಆಯ್ಕೆಯಾಗಿರುತ್ತಾರೆಂದು, ಚುನಾವಣಾಧಿಕಾರಿಗಳು 
ಘೋಷಿಸಿದ್ದು ಇವರ ಹೆಸರುಗಳನ್ನು ಅಧಿಸೂಚಿಸುವಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರು ತಮ್ಮ 
ಪತ್ರ ಸಂಖ್ಯೆಚು(2).ವಿವ.21/08-09 ದಿನಾಂಕ:31.10.2008ರಂತೆ ಕೋರಿರುತ್ತಾರೆ. 

ಕರ್ನಾಟಕ ಮುನಿಸಿಪಾಲಿಟಿ (ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ (ತಿದ್ದುಪಡಿ) ನಿಯಮಾವಳಿ 1980 
ನಿಯಮ 12ರ ಪ್ರಕಾರ ತುಮಕೂರು ನಗರಸಭೆಗೆ ಚುನಾಯಿತರಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಹೆಸರನ್ನು 
ಅಧಿಸೂಚಿಸಲಾಗಿದೆ. 














ತ ನಗರಸಭೆಯ ಮೀಸಲಿರಿಸಿದ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರು ಮತ್ತು ಆಯ್ಕೆಯಾದ 

ಸಂ. ಹೆಸರು ಪ್ರವರ್ಗ ವಿಳಾಸ ಸ್ನಾನ 

1... | ತುಮಕೂರು ಸಾಮಾನ್ಯ ಶ್ರೀ ಬಿ.ಎಸ್‌. ರವೀಶ್‌ ಬಿನ್‌ ಶಿವಲಿಂಗಯ್ಯ, | ಅಧ್ಯಕ್ಷ 
ನಳಂದಶಾಲೆ ರಸ್ತೆ ರಾಘವೇಂದ್ರನಗರ, 
ತುಮಕೂರು. 

2. | ತುಮಕೂರು ಪರಿಶಿಷ್ಟ ಜಾತಿ ಶ್ರೀ ಹನುಮಂತರಾಯಪ್ಪ (ಹೆಚ್‌.ರಾಯಪ್ಪ) | ಉಪಾಧ್ಯಕ್ಷ 
ಮೆಳೇಕೋಟೆ, ತುಮಕೂರು. 




















ಪ್ರಾದೇಶಿಕ ಆಯುಕ್ತರು, 
ಪಿ.ಆರ್‌.50 ಬೆಂಗಳೂರು ವಿಭಾಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೬೧ 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ 
ತುಮಕೂರು ಜಿಲ್ಲೆ ಇವರ ನಡವಳಿಕೆಗಳು 
ವಿಷಯ: ಶ್ರೀ ಟಿ.ಆರ್‌.ವಿ. ಪ್ರಸಾದ್‌ ಬಿನ್‌ ಶ್ರೀ ರತ್ನಯ್ಯಶೆಟ್ಟ ಮಾಜಿ ಆಡಳಿತ ಮಂಡಳಿ ಸದಸ್ಯರು 
ಟಿ.ಎ.ಪಿ.ಸಿ.ಎಂ.ಎಸ್‌. ಪಾವಗಡ, ವಾಸ: ವೈ.ಎನ್‌. ಹೊಸಕೋಟೆ ಇವರ ಕಾನೂನು ವಾರಸುದಾರರಾದ 
ತಾಯಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ದಿನಾಂಕ:08.01.2008ರಂದು ನಡೆದ ಬಹಿರಂಗ ಹರಾಜು 
ಮಾರಾಟದಲ್ಲಿ ಬಿಡ್‌ದಾರರು ಬಾರದ ಪ್ರಯುಕ್ತ ಸ್ಥಿರ ಸ್ವತ್ತುಗಳನ್ನು ಸದರಿ ಸಂಘದ ಹೆಸರಿಗೆ ವರ್ಗಾವಣೆ 
ಉಲ್ಲೇಖ: 1) ಮಾರಾಟಾಧಿಕಾರಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ ಮಧುಗಿರಿ ಉಪವಿಭಾಗ 
ಮಧುಗಿರಿ ಇವರ ಪ್ರಸ್ತಾವನೆ ಪತ್ರದ ಕ್ರಮಾಂಕ ಸನಿ33:ಮಾ.ಅ:ಇ.ಪಿ:: 2005-06, 
ದಿನಾಂಕ:29.02.2008. 
2) ಈ ಕಛೇರಿಯ ಈ ಕೆಳಕಂಡ ಸಮಸಂಖ್ಯೆ ಪತ್ರದ ದಿನಾಂಕ:21.08.2008. 
3) ಕಾರ್ಯದರ್ಶಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಪಾವಗಡ ಇವರ ಪತ್ರದ 
ಕ್ರಮಾಂಕ:ಟಿ.ಎ.ಪಿ.ಸಿ.ಎಂ.ಎಸ್‌. ಪಿ.ವಿ.ಬಿ:16:2008-09, ದಿನಾ೦ಕ:14.10.2008. 
ಪ್ರಸ್ತಾವನೆ: 
ಪಾವಗಡ ಟೌನ್‌ನಲ್ಲಿರುವ ಪಾವಗಡ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಪಾವಗಡ 
ಸಹಕಾರ ಸಂಘವು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ನಿಯಮ 1960ರ ಅನ್ವಯ ನೊಂದಾವಣೆಯಾಗಿದ್ದು 
ನೊಂದಣಿಗೊಂಡ ಉಪನಿಯಮಗಳ ಅನ್ವಯ ಕಾರ್ಯನಿರ್ವಹಿಸುತ್ತಿದೆ. ಈ ಸಹಕಾರ ಸಂಘದ ಆಡಳಿತ ಮಂಡಳಿ 
ಸದಸ್ಯರಾಗಿದ್ದ ಶ್ರೀ ಟಿ.ಆರ್‌.ವಿ. ಪ್ರಸಾದ್‌ ಇವರು ಸಂಘದ ಹಣವನ್ನು ದಿನಾಂಕ:30.03.2002 ರಂದು ಪಡೆದುಕೊಂಡು 
ದುರುಪಯೋಗ ಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಇವರ ಮೇಲೆ ಅಧಿಭಾರ ಅರ್ಜಿಸಂಖ್ಯೆ ಡಿ.ಆರ್‌.ಟಿ.5:2003-04ರ ರೀತ್ಯಾ 
ದಾವೆಯನ್ನು ಹೂಡಿ ವಿಚಾರಣೆ ನಡೆಸಿ ದಿನಾಂಕ:20.12.2004 ರಂದು ರೂ.66,000200ಗಳನ್ನು ಶೇ.18% ರ ಬಡ್ಡಿ ಸೇರಿಸಿ 
ವಸೂಲಿ ಮಾಡಿಕೊಳ್ಳಲು ಆದೇಶ ನೀಡಿರುತ್ತದೆ. ನಂತರ ಅದು ಅಮಲ್ಜಾರಿ ನಂ.1:2005-06 ದಿನಾಂಕ:21.05.2006ರ ಪ್ರಕಾರ 
ಸಂಬಂಧಪಟ್ಟ ಪ್ರಾಧಿಕಾರವಾದ ಈ ಕಛೇರಿಯಲ್ಲಿ ದಾಖಲು ಮಾಡಿ ರೂ.91964=00ಗಳಿಗೆ ಅಮಲ್ಜಾರಿ ಪಡೆಯಲಾಗಿದೆ. 
ತೀರ್ಪಿನ ನಂತರದಲ್ಲಿಯೂ ಸಹ ಡಿಕ್ರಿಬಾಕಿ ಹಣವು ಸಂಘಕ್ಕೆ ಜಮ ಆಗದೇ ಇದ್ದ ಕಾರಣದಿಂದ ವಸೂಲಿ ಕ್ರಮಕ್ಕಾಗಿ 
ತೀರ್ಪುಯಣದಾರರ ಮೇಲೆ ಅಮಲ್ಜಾರಿ ಕ್ರಮ ಜರುಗಿಸಲು ಈ ಕಛೇರಿಯಲ್ಲಿರುವ ಸರ್ಕಾರಿ ಮಾರಾಟಾಧಿಕಾರಿಗಳಿಗೆ ವಸೂಲಿ 
ಕ್ರಮ ಕೈಗೊಳ್ಳಲು ಈ ಕಡತವನ್ನು ವಹಿಸಲಾಗಿತ್ತು ಸದರಿ ಮಾರಾಟಾಧಿಕಾರಿಯವರು ವಸೂಲಿ ಕ್ರಮದ ಅಡಿಯಲ್ಲಿ ಫಾರಂ 
ನಂ.2ರ ನೋಟೀಸನ್ನು 6ರ ಫಾರಂನ್ನು ಜಾರಿ ಮಾಡಿಸಿರುತ್ತಾರೆ ತೀರ್ಪುಖಣದಾರರು ಸ್ವತಃ ಈ ನೋಟೀಸ್‌ಗಳನ್ನು 
ಸ್ವೀಕರಿಸಿರುತ್ತಾರೆ ಆಗಲೂ ಅವಾರ್ಡ್‌ ಮೊತ್ತವನ್ನು ಮರುಪಾವತಿಸಿರುವುದಿಲ್ಲ ಆಗ ಅವರ ಹಕ್ಕಿಗೆ ಒಳಪಡುವ ಸ್ಥಿರಾಸ್ತಿಗಳನ್ನು 
ಫಾರಂ ನಂ.7ರ ಮೂಲಕ ಜಪ್ತಿ ಮಾಡಿ ನೋಟೀಸನ್ನು ಮನೆಯ ಬಾಗಿಲಿಗೆ ಅಂಟಸುವುದರ ಮೂಲಕ ಜಾರಿಗೊಳಿಸಿ ಸಾಕ್ಷಿಗಳ 
ಪಡೆಯಲಾಗಿದೆ ಆದಾಗ್ಯೂ ದುರುಪಯೋಗದ ಮೊತ್ತವನ್ನು ಮರುಪಾವತಿಸಿರುವುದಿಲ್ಲ ಆಗ ಈ ಕೆಳಕಂಡ ಷೆಡ್ಯೂಲ್‌ ಸ್ಥಿರ 
ಗಳನ್ನು ದಿನಾ೦ಕ:08.01.2008 ರಂದು ಬಹಿರಂಗಹರಾಜು ಮಾಡಲು ನಿಗದಿಪಡಿಸಿ ಈ ಸಂಬಂಧದ ಫಾರಂ ನಂ.8, 9 
ಮತ್ತು ಹರಾಜು ಇಸ್ತಿಹಾರ್‌ಗಳನ್ನು ತೀರ್ಪುಯಣಿದಾರರಿಗೆ ಜಾರಿಗೊಳಿಸಿರುತ್ತದೆ ಆದರೆ ಸದರಿ ಬಹಿರಂಗ ಹರಾಜಿನಲ್ಲಿ 
ಬಿಡ್‌ದಾರರು ಯಾರೂ ಪಾಲ್ಗೊಳ್ಳದೇ ಇದ್ದುದರಿಂದ ಡಿಕ್ರಿಬಾಕಿದಾರನ ಹಕ್ಕಿಗೆ ಒಳಪಡುವ ಅವರ ತಾಯಿಯ ಹೆಸರಿನಲ್ಲಿರುವ 
ಸ್ಥಿರಸ್ವತ್ತುಗಳನ್ನು ಸಂಘಕ್ಕೆ ಬರಬೇಕಾದ ಅಸಲು, ಬಡ್ಡಿ, ಸುಸ್ಮಿಬಡ್ಡಿ ದಾವಾಶುಲ್ಕ ಅಮಲ್ಜಾರಿ ಶುಲ್ಕ ಮತ್ತು ಇತರೆ ಖರ್ಚುಗಳು 
ಸೇರಿ ಒಟ್ಟು ರೂ.76,800=00 ಬಾಕಿ ಇರುವುದಾಗಿ ಮಾರಾಟಾಧಿಕಾರಿಗಳು ಸಲ್ಲಿಸಿರುವ ಚೆಕ್‌ಲಿಸ್ಟ್‌ನಿ೦ದ ತಿಳಿದು ಬಂದಿದೆ. 
ಷೆಡ್ಯೂಲ್‌ನಲ್ಲಿ ತೋರಿಸಿರುವ ಸ್ಥಿರಾಸ್ತಿಗಳನ್ನು ಕಕ್ಷಿದಾರನ ವಾದಿ ಸಂಘಕ್ಕೆ ವರ್ಗಾಯಿಸಲು ವಿವರವಾದ ನೋಟೀಸನ್ನು 
ಉಲ್ಲೇಖ (2)ರ ರೀತ್ಯ ನೀಡಲಾಗಿತ್ತು. ಈ ನೋಟೀಸನ್ನು ತೀರ್ಪುಯಣದಾರರು ಆರ್‌.ಪಿ.ಎ.ಡಿ. ಮೂಲಕ ಸ್ತೀಕರಿಸಿರುತ್ತಾರೆ 
ಆದರೂ ತೀರ್ಪುಯಣದಾರರು ಮರುಪಾವತಿ ಮಾಡದ ಕಾರಣ ಈ ಕಛೇರಿಯ ಮಾರಾಟಾಧಿಕಾರಿಗಳು ಯಾರೂ 
ಬಿಡ್‌ದಾರರು ಬರಲಿಲ್ಲವಾದ ಕಾರಣದಿಂದ ವಾದಿ ಸಂಘದ ಹೆಸರಿಗೆ ಬಿಡ್‌ನಿಲ್ಲಿಸಿರುವುದನ್ನು (ಪ್ರಕ್ರಿಯೆ ಮುಂದುವರೆಸಿ) ಒಪ್ಪಿ 
ಈ ಕೆಳಕಂಡ ಡಿಕ್ರಿ ಬಾಕಿದಾರನ ಅನ್ವಯ ಭಾಗಶಃ ಸ್ಥಿರ ಸ್ವತ್ತನ್ನು ಡಿಕ್ರಿಹೊಂದಿದ ಪಾವಗಡ ತಾಲ್ಲೂಕು ವ್ಯವಸಾಯೋತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ. ಪಾವಗಡ ತುಮಕೂರು ಜಿಲ್ಲೆ ಇದರ ಹೆಸರಿಗೆ ಈ ಕೆಳಕಂಡಂತೆ ವರ್ಗಾವಣೆ ಆದೇಶ ಮಾಡಿ 
ನೀಡಲಾಗಿದೆ. 


¢ 


2೩೫. 2 
೬. 8 


೨೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 


ಆದೇಶ 

ಸಂಖ್ಯೆ: ಸ.ಸಂ.ಸ.ನಿ.33:ಎ.ಬಿ.ಎನ್‌:ಇ.ಎಕ್ಸ್‌.ಎನ್‌.ಸ್ಥಿ.ವ.53:2008-09, ದಿನಾಂಕ:17ನೇ ಡಿಸೆಂಬರ್‌, 2008 
ಶ್ರೀ ಹೆಚ್‌.ಡಿ. ಶಿವಣ್ಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ ವಿಭಾಗ, ಮಧುಗಿರಿ 
ಆದನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 101 ಬಿ ರ ಕಲಂ ಕರ್ನಾಟಕ ರಾಜ್ಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂ.ಡಬ್ಬ್ಯೂ:69:ಸಿ.ಎಲ್‌.ಎಂ. 2001, ದಿನಾ೦ಕ:21.11.2001 ರ ರೀತ್ಯ ನನಗೆ ದತ್ತವಾಗಿದ್ದು ಇದರ 
ಪ್ರಕಾರ ಶ್ರೀ ಟಿ.ಆರ್‌.ವಿ. ಪ್ರಸಾದ್‌ ಮಾಜಿ ನಿರ್ದೇಶಕರು ಇವರ ತಾಯಿ (ಕಾನೂನು ವಾರಸುದಾರರು) ಶ್ರೀಮತಿ ಭಾಗ್ಯಲಕ್ಷ್ಮಮ್ಮ 
ಕೋಂ ಟಿ.ವಿ. ರತ್ನಯ್ಯಶೆಟ್ಟಿ, ವೈ.ಎನ್‌. ಹೊಸಕೋಟೆ ಪಾವಗಡ ತಾಲ್ಲೂಕು ತುಮಕೂರು ಜಿಲ್ಲೆ ಇವರ ಹೆಸರಿನಲ್ಲಿರುವ ಈ 
ಕೆಳಕಂಡ ಷೆಡ್ಯೂಲ್‌ ಸ್ಥಿರ ಸ್ವತ್ತುಗಳನ್ನು ವಾದಿ (ಬಿಡ್ಜ್‌ಮೆಂಟ್‌ ಹೋಲ್ಡರ್‌) ಸಂಘವಾದ ಪಾವಗಡ ತಾಲ್ಲೂಕು 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಪಾವಗಡ ತುಮಕೂರು ಜಿಲ್ಲೆ ಇದರ ಹೆಸರಿಗೆ ವರ್ಗಾವಣೆ ಆದೇಶ 
ನೀಡಿರುತ್ತೇನೆ. ಕಾಯಿದೆ ಅನ್ವಯ ನಮೂನೆಗಳನ್ನು ನಿಗದಿತ ನಮೂನೆಯಲ್ಲಿ ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪತ್ರವನ್ನು ಅಲಾಯಿದೆ 
ನೀಡಲಾಗಿರುವುದನ್ನು ಈ ಆದೇಶಕ್ಕೆ ಲಗತ್ತಿಸಲಾಗಿದೆ. 

ಈ ಆದೇಶವನ್ನು ಕಛೇರಿಯ ಮುದ್ರೆ ಮತ್ತು ನನ್ನ ಸ್ಪಹಸ್ತಾಕ್ಷರದ ಸಹಿಯೊಂದಿಗೆ ಈ ದಿನ 
ದಿನಾಂಕ:17.12.2008ರಂದು ಸ್ಪತ್ತನ್ನು ವರ್ಗಾವಣೆ ಮಾಡಿ ನೀಡಲಾಗಿದೆ. 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಮಧುಗಿರಿ ಉಪವಿಭಾಗ, ಮಧುಗಿರಿ. 
ನಮೂನೆ-8 
(ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಬಂಧನೆ-38ಎ ನೋಡಿ) 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 101ರ ಅನ್ವಯ ಪರಭಾರೆಯ ಬಗ್ಗೆ ಪ್ರಮಾಣ ಪತ್ರ: 

ಪಾವಗಡ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ.ಪಾವಗಡ ತುಮಕೂರು ಜಿಲ್ಲೆ ಇದರ 
ಕಾರ್ಯದರ್ಶಿಯವರು ಪಡೆದ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 69ರ ಅನ್ವಯ ಆದೇಶವನ್ನು ಜಾರಿ 
ಮಾಡಿರುವುದರಿಂದ ಶ್ರೀ ಟ.ಆರ್‌.ವಿ. ಪ್ರಸಾದ್‌ ಬಿನ್‌ ಶ್ರೀ ಟಿ.ವಿ. ರತ್ನಯ್ಯಶೆಟ್ಟ ಮಾಜಿ ನಿರ್ದೇಶಕರು ವ್ಯವಸಾಯೋತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ, ಪಾವಗಡ (ಖಾಯಂ ವಿಳಾಸ ವೈ.ಎನ್‌. ಹೊಸಕೋಟೆ ಪಾವಗಡ ತಾಲ್ಲೂಕು) ಇವರ 
ಕಾನೂನು ವಾರಸುದಾರರಾದ ತಾಯಿ ಹೆಸರಿನಲ್ಲಿದ್ದ ಸ್ಥಿರ ಸ್ವತ್ತುಗಳ ಮಾರಾಟದ ಬಗ್ಗೆ ದಿನಾಂಕ:08.01.2008ರಂದು ಬಹಿರಂಗ 
ಹರಾಜು ಇಟ್ಟಿದ್ದು ಹರಾಜಿನಲ್ಲಿ ಕೊಂಡುಕೊಳ್ಳುವವರು ಯಾರೂ ಬಿಡ್‌ದಾರರು ಬರಲಿಲ್ಲವಾದ್ದರಿಂದ ಸದರಿ ಸ್ವತ್ತನ್ನು ಮಾರಾಟ 
ಮಾಡಲಾಗಲಿಲ್ಲ ಎಂಬುದಾಗಿ ಮಾರಾಟಾಧಿಕಾರಿಯು ತಿಳಿಸಿರುವುದನ್ನು ನಾನು ಸಮಾಧಾನ ಹೊಂದಿರುತ್ತೇನೆ. 

ಸದರಿ ಸ್ಪತ್ತಿನಲ್ಲಿ ಡಿಕ್ರಿಬಾಕಿದಾರನ ಹಕ್ಕು ಅಧಿಕಾರ ನಾಮ ಮತ್ತು ಬಾಧ್ಯತೆ ಕೋ-ಆಪರೇಟಿವ್‌ ಸಂಘ ನಿ, ಪಾವಗಡ 
ಈ ಸಂಘದಲ್ಲಿ ನಿರ್ದಿಷ್ಟವಾಗಿರತಕ್ಕದ್ದೆಂದು ಮತ್ತು ಈ ಆದೇಶಕ್ಕೆ ಸೇರಿಸಲ್ಪಟ್ಟ ಅಧಿಸೂಚನೆಯಲ್ಲಿ ವಿಧಿಸಲಾದ ಷರತ್ತುಗಳಿಗೆ 
ಮತ್ತು ನಿಯಮಗಳಿಗೆ ಒಳಪಟ್ಟು ಕೋ-ಅಪರೇಟಿವ್‌ ಸಂಘ ನಿ, ಪಾವಗಡ ಇದಕ್ಕೆ ಒಪ್ಪಿಸತಕ್ಕದ್ದೆಂದು ಸದರಿ ಅಧಿನಿಯಮದ 
101ಬಿ ಪ್ರಕರಣದ ಅನ್ವಯ ಈ ಮೂಲಕ ಆದೇಶ ನೀಡಲಾಗಿದೆ. 

ವರ್ಗಾವಣೆಗೊಂಡ ಸ್ಥಿರ ಸ್ಪತ್ತಿನ ಷೆಡ್ಯೂಲ್‌ ವಿವರ 





























ಕ. ಖಾತೆದಾರನ ಹೆಸರು: | ಖಾತೆ ವಿಸ್ತೀರ್ಣ ತರಹೆ ಚಕ್ಕುಬಂದಿ 
ಸಂ. ವಿಳಾಸ ನಂ. 
1. | ಭಾಗ್ಯಲಕ್ಷಮ್ಮ ಕೋಂ | 532 |) 56%261/ ಮನೆ | ಪೂರ್ವ: ರಸ್ತೆ 
ಟಿ.ವಿ. ರತ್ನಯ್ಯಶೆಟ್ಟಿ, | 389 | ಅಡಿಗಳ ಕಲ್ಲುಗೋಡೆ ಪಶ್ಚಿಮ: ಗಲ್ಲಿ 
ವೈ.ಎನ್‌. ಹೊಸಕೋಟೆ, 2) 330 ಅಡಿಗಳ ಮಾಳಿಗೆ ಉತ್ತರ: ಎ.ಆರ್‌. ನಾಗರಾಜು 
ಪಾವಗಡ ತಾಲ್ಲೂಕು. ಮನೆ ರವರ ಮನೆ. 
3) 11x26) ಅಡಿಗಳ ಮಹಡಿ ದಕ್ಷಿಣ:ಲಕ್ಷ್ಮಿದೇವಮ್ಮನವರ ಮನೆ. 





ಷರತ್ತು ಮತ್ತು ನಿಯಮಗಳು 

1) ಸಂಘಕ್ಕೆ ವರ್ಗಾವಣೆ ಮಾಡಲಾದ ಸ್ಥಿರ ಸ್ವತ್ತುಗಳನ್ನು ಸಂಘವೇ ಉಪಯೋಗಿಸತಕ್ಕದ್ದು. 

2) ಪುನಃ ಮಾರಾಟ ಮಾಡುವ ಸಂದರ್ಭದಲ್ಲಿ ಸ್ಥಿರಾಸ್ತಿಗಳ ಅವಿಭಕ್ತ ಕುಟುಂಬದ ಸದಸ್ಯರಿಗೆ ಆದ್ಯತೆ ನೀಡತಕ್ಕದ್ದು. 

3) ಈ ಮಾರಾಟದ ವರ್ಗಾವಣೆ ಆದೇಶ ತಲುಪಿದ ಒಂದು ವಾರದೊಳಗಾಗಿ ಮಾರಾಟದ ಹಣವನ್ನು ಸಂಘಕ್ಕೆ 
ಜಮ-ಖರ್ಚು ಮಾಡಿಕೊಳ್ಳತಕ್ಕದ್ದು. 
ಸ್ಥಳ: ಮಧುಗಿರಿ 
ದಿನಾಂಕ:17.12.2008 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌.51 ಮಧುಗಿರಿ ಉಪವಿಭಾಗ, ಮಧುಗಿರಿ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೬೩ 





ಜಿಲ್ಲಾ ನ್ಯಾಯಾಧೀಶರು ಮತ್ತು ಶಿಸ್ತು ಪ್ರಾಧಿಕಾರ ಅಧಿಕಾರಿ, ಮಂಡ್ಯ ಇಲಾಖಾ ತನಿಖೆ ನಂ.5/2007 
ಕರ್ನಾಟಕ ಸರ್ಕಾರ ವಿರುದ್ಧ ಶ್ರೀ ಜಿ. ಕುಮಾರ್‌, ಬೆರಳಚ್ಚುಗಾರರು, ಸಿವಿಲ್‌ ಜಡ್ಜ್‌ (ಹಿ.ವಿ) ನ್ಯಾಯಾಲಯ, 
ಮದ್ದೂರು, 
ವಾಸ: ಮನೆ ನಂ.712, ಮೊದಲನೇ ಕ್ರಾಸ್‌, ಹಳೆ ಅಂಚೆ ಕಛೇರಿ ರಸ್ತೆ, ಗುತ್ತಲು 
ಕಾಲೋನಿ, ಮಂಡ್ಕ. 
ಅಂತಿಮ ಆದೇಶದ ಪ್ರಕಟಣೆ 

ಶ್ರೀ ಜಿ. ಕುಮಾರ್‌, ಬೆರಳಚ್ಚುಗಾರರ ವಿರುದ್ಧ ಇಲಾಖಾ ತನಿಖೆಯಲ್ಲಿ ಆರೋಪಣಾ ಪಟ್ಟಿಯಲ್ಲಿ ಆರೋಪಿಸಲಾಗಿರುವ 
ಆರೋಪವು ಸಾಬೀತಾಗಿರುವುದರಿ೦ದ ಜಿಲ್ಲಾ ನ್ಯಾಯಾಧೀಶರು ಮತ್ತು ಶಿಸ್ತು ಪ್ರಾಧಿಕಾರ ಅಧಿಕಾರಿ, ಮಂಡ್ಯ ರವರು 
ದಿನಾಂಕ:19.12.2008 ರಂದು ದಂಡನೀಯ ಕ್ರಮ ಜರುಗಿಸಿ ಅಂತಿಮ ಆದೇಶವನ್ನು ಈ ಕೆಳಕಂಡಂತೆ ಮಾಡಿರುತ್ತಾರೆ. 

1) ತಪ್ಪಿತಸ್ಥ ನೌಕರರಾದ ಶ್ರೀ ಜಿ. ಕುಮಾರ್‌, ಬೆರಳಚ್ಚುಗಾರ, ಇವರನ್ನು ತತ್‌ಕ್ಷಣದಿ೦ದ ಜಾರಿಗೆ ಬರುವಂತೆ 
ಕೆಲಸದಿಂದ ವಜಾ ಮಾಡಲಾಗಿದೆ. 

2) ತಪ್ಪಿತಸ್ಥ ನೌಕರರು 01012007 ರಿಂದ ಈ ತಹಲ್‌ವರೆವಿಗೂ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು 
ಹಾಜರಾಗಿರುವುದನ್ನು ಅನಧಿಕೃತ ಗೈರು ಹಾಜರಿ ಎಂದು ಪರಿಗಣಿಸಿ ದಿನಾಂಕ:01.01.2007 ರಿಂದ ಆರ್ಥಿಕ ಸವಲತ್ತುಗಳ 
ಜೊತೆಗೆ ಯಾವುದೇ ಸವಲತ್ತುಗಳನ್ನು ಪಡೆಯಲು ಅರ್ಹರಾಗಿಲ್ಲವೆಂದು ಆದೇಶಿಸಲಾಗಿದೆ. 

ಎಂ.ಜಿ. ಸುಧೀಂದ್ರ 
ಜಿಲ್ಲಾ ನ್ಯಾಯಾಧೀಶರು ಮತ್ತು ಶಿಸ್ತು ಪ್ರಾಧಿಕಾರ 
ಅಧಿಕಾರಿಗಳು, ಮಂಡ್ಕ. 

ಜಿಲ್ಲಾ ನ್ಯಾಯಾಧೀಶರು ಮತ್ತು ಶಿಸ್ತು ಪ್ರಾಧಿಕಾರ ಅಧಿಕಾರಿ, ಮಂಡ್ಯ ಇಲಾಖಾ ತನಿಖೆ ನಂ.10/2007 

ಕರ್ನಾಟಕ ಸರ್ಕಾರ ಎರುದ್ಧ ಶ್ರೀ ಜಿ. ಕುಮಾರ್‌, ಬೆರಳಚ್ಚುಗಾರರು, ಸಿವಿಲ್‌ ಜಡ್ಜ್‌ (ಹಿ.ವಿ) ನ್ಯಾಯಾಲಯ, 
ಮದ್ದೂರು, 
ವಾಸ: ಮನೆ ನಂ.712, ಮೊದಲನೇ ಕ್ರಾಸ್‌, ಹಳೆ ಅಂಚೆ ಕಛೇರಿ ರಸ್ತೆ, ಗುತ್ತಲು 
ಕಾಲೋನಿ, ಮಂಡ್ಕ. 
ಅಂತಿಮ ಆದೇಶದ ಪ್ರಕಟಣೆ 

ಶ್ರೀ ಜಿ. ಕುಮಾರ್‌, ಬೆರಳಚ್ಚುಗಾರರ ವಿರುದ್ಧ ಇಲಾಖಾ ತನಿಖೆಯಲ್ಲಿ ಆರೋಪಿಸಲಾಗಿರುವ ಎಲ್ಲಾ ಆರೋಪಗಳು 
ಸಾಬೀತಾಗಿರುವುದರಿಂದ ಜಿಲ್ಲಾ ನ್ಯಾಯಾಧೀಶರು ಮತ್ತು ಶಿಸ್ತು ಪ್ರಾಧಿಕಾರ ಅಧಿಕಾರಿ, ಮಂಡ್ಯ ರವರು 
ದಿನಾಂಕ:19.12.2008ರಂದು ತೀವ್ರ ದಂಡನೀಯ ಕ್ರಮ ಜರುಗಿಸಿ ಅಂತಿಮ ಆದೇಶವನ್ನು ಈ ಕೆಳಕಂಡಂತೆ ಮಾಡಿರುತ್ತಾರೆ. 

“ತಪ್ಪಿತಸ್ಥ ನೌಕರರಾದ ಶ್ರೀ ಜಿ. ಕುಮಾರ್‌, ಬೆರಳಚ್ಚುಗಾರ, ಇವರನ್ನು ತತ್‌ಕ್ಷಣದಿ೦ದ ಜಾರಿಗೆ ಬರುವಂತೆ 
ಕೆಲಸದಿಂದ ವಜಾ ಮಾಡಲಾಗಿದೆ”. 

ಎಂ.ಜಿ. ಸುಧೀಂದ್ರ 
ಪಿ.ಆರ್‌.52 ಜಿಲ್ಲಾ ನ್ಯಾಯಾಧೀಶರು ಮತ್ತು ಶಿಸ್ತು ಪ್ರಾಧಿಕಾರ 
ಅಧಿಕಾರಿಗಳು, ಮಂಡ್ಕ. 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಡವಳಿಗಳು, ಬೆಂಗಳೂರು 

ವಿಷಯ: ಶ್ರೀ ಬಿ.ಕೆ. ರಾಘವೇಂದ್ರ, ಶುಶ್ರೂಷಕರು, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು, ಇವರ ಅನಧಿಕೃತ ಗೈರು 

ಹಾಜರಿ ಆರೋಪದ ಬಗ್ಗೆ ಇಲಾಖಾ ವಿಚಾರಣೆ-ಅಂತಿಮ ಆದೇಶ. 

ಓದಲಾಗಿದೆ: ನಿರ್ದೇಶನಾಲಯದ ದೋಷಾರೋಪಣೆ ಹಾಗೂ ತಿಳುವಳಿಕೆಯ ಪತ್ರದ ಸಂಖ್ಯೆ: ಡಿಪಿಎನ್‌:(1) ಸಿಆರ್‌ 

49:04-05, ದಿನಾಂಕ:01.07.2005. 

2) ವಿಚಾರಣಾಧಿಕಾರಿಗಳ ನೇಮಕಾತಿ ಆದೇಶ ಸಂಖ್ಯೆ ಡಿಪಿಎನ್‌:(1)ಸಿಆರ್‌:49:04-05, 
ದಿನಾ೦ಕ:14.09.2005. 

3) ವಿಚಾರಣಾ ವರದಿಯ ಸಂ:ವಿಅ:ವಿಚಾರಣೆ:ಎನ್‌ಜಿ:15:05-06, ದಿನಾ೦ಕ:13.08.2006. 

4) ವಿಚಾರಣಾ ವರದಿ ನೌಕರರಿಗೆ ಜಾರಿ ಮಾಡಿದ ಸೂಚನಾ ಪತ್ರದ ಸಂ:ಡಿಪಿಎನ್‌:(1) ಸಿಆರ್‌:49:04- 
05, ದಿನಾ೦ಂಕ:10.08.2006. 

5) ಪತ್ರಿಕಾ ಪ್ರಕಟಣೆ, ಉದಯವಾಣಿ, ದಿನಾ೦ಕ:13.09.2008. 


೨೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಪ್ರಸ್ತಾವನೆ: 

ಶ್ರೀ ಬಿ.ಕೆ. ರಾಘವೇಂದ್ರ, ಶುಶ್ರೂಷಕರು, ಇವರು ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು, ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ, ದಿನಾ೦ಕ:24.01.2004 ರಿಂದ ಇಲ್ಲಿಯವರೆಗೆ ಅನಧಿಕೃತ ಗೈರು ಹಾಜರಿಯಾದ ಆರೋಪದ ಬಗ್ಗೆ ಮೇಲೆ 
ಓದಲಾದ (1)ರಲ್ಲಿನ ಪತ್ರದಲ್ಲಿ ತಿಳುವಳಿಕೆ ಹಾಗೂ ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಿದ್ದು, ಅದಕ್ಕೆ ಅನುಗುಣವಾಗಿ 
ನೌಕರರು ತನ್ನ ಲಿಖತ ಅಹವಾಲನ್ನು ಸಲ್ಲಿಸೇ ಇರುವುದರಿಂದ, ಕಾರಣ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವುದು ಸೂಕ್ತವೆಂದು 
ನಿರ್ಣಯಿಸಿ, ಮೇಲೆ ಓದಲಾದ (2)ರಲ್ಲಿನ ಆದೇಶದಲ್ಲಿ ಮುಖ್ಯ ಜಾಗೃತ ಅಧಿಕಾರಿಗಳು, (ಜಾಗೃತ ಕೋಶ) ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆ೦ಗಳೂರು, ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದ್ದು, ಮೇಲೆ 
ಓದಲಾದ (3)ರಂತೆ ವಿಚಾರಣಾಧಿಕಾರಿಗಳು, ವಿಚಾರಣೆ ನಡೆಸಿ ವರದಿಯನ್ನು ಸಲ್ಲಿಸಿರುತ್ತಾರೆ. ಮೇಲೆ ಓದಲಾದ (4)ರಲ್ಲಿನ 
ಸೂಚನಾ ಪತ್ರದಲ್ಲಿ ವಿಚಾರಣೆ ವರದಿಯ ಪ್ರತಿಯನ್ನು ನೌಕರರಿಗೆ ಜಾರಿಗೊಳಿಸಿದ್ದಕ್ಕನುಗುಣವಾಗಿ, ನೌಕರರು ತನ್ನ ಲಿಖತ 
ಅಹವಾಲನ್ನು ಸಲ್ಲಿಸಿರುವುದಿಲ್ಲ. ಆದ ಕಾರಣ ಮೇಲೆ ಓದಲಾದ 5ರಲ್ಲಿ ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದರೂ ನೌಕರರು ತಮ್ಮ 
ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿರುವುದಿಲ್ಲ. ಆದಕಾರಣ ವಿಚಾರಣಾಧಿಕಾರಿಗಳು ನೀಡಿರುವ ವಿಚಾರಣಾ ವರದಿಯಲ್ಲಿ ನಿರ್ಣಯದ 
ವರದಿಯನ್ನು ಪರಿಶೀಲಿಸಿದ ತರುವಾಯ, ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ: ಡಿಪಿಎನ್‌:(1): ಸಿಆರ್‌:49:04-05, ಬೆಂಗಳೂರು, ದಿನಾಂಕ:26ನೇ ಡಿಸೆಂಬರ್‌, 2008 

1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ಅಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಡಾ: ಉಷಾ ವಾಸುನ್‌ಕರ್‌, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ನಿರ್ದೇಶಕರು; ಆದ ನಾನು ಶ್ರೀ ಬಿ.ಕೆ. ರಾಘವೇಂದ್ರ, ಶುಶ್ರೂಷಕರು, ಇವರ ದಿನಾಂಕ:24.01.2004 ರಿಂದ ಇಲ್ಲಿಯವರೆಗಿನ 
ಅನಧಿಕೃತ ಗೈರು ಹಾಜರಿಯ ಆರೋಪಕ್ಕೆ ದಂಡನೆಯಾಗಿ ಸದರಿ ನಿಯಮ 8(/॥) ಅನ್ವಯ ಈ ಆದೇಶ ಜಾರಿ ಮಾಡಿದ 
ದಿನಾಂಕದಿಂದ ಅನ್ವಯವಾಗುವಂತೆ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ವಿಧಿಸಿದ್ದೇನೆ. 

ಡಾ: ಉಷಾ ವಾಸುನ್‌ಕರ್‌ 
ಪಿ.ಆರ್‌.55 ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ 
ಕಲಾಣ ಸೇವೆಗಳು, ಬೆಂಗಳೂರು-09. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
‘parts of rice mill machinery’. 
Ref: Application Dated:23.10.2008 of M/s. Milltec Machinery Pvt Ltd., No.51-A, 1° Phase, KIADB, 
Industrial Area, Bommasandra, Bangalore-560099. 

In its application cited above, M/s. Milltec Machinery Pvt Ltd., No.51-A, 15 Phase, KIADB, 
Industrial Area, Bommasandra, Bangalore-560099 has sought clarification regarding the rate of tax 
applicable on ‘parts of rice mill machinery’. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.187/08-09, Dated:23" December, 2008 

It is hereby clarified that ‘parts of rice mill machinery’ are taxable at 12.5% under Section 4(1) (b) 
of the KVAT Act, 2003. 

B.A. HARISH GOWDA 
PR-54 Commissioner of Commercial Taxes, 
(Karnataka), Bangalore. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೬೫ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಗದಗ ಜಿಲ್ಲೆ, ಗದಗ 
ಸಂಖ್ಯೆ ಕಾಅಗ/ಕಾನಪ/ಎಫ್‌-112/08, ದಿನಾಂಕ:29ನೇ ಡಿಸೆಂಬರ್‌, 2008 


ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ಬೀಬಿಜಾನ್‌ ಮುನಾಫಸಾಬ್‌ ಬೆಟಗೇರಿ, ಎರುದ್ಧ 1) ಬಶೀರಹಮ್ಮದ್‌ ತಂದೆ: ಅಲ್ಲಾಸಾಬ ತಾಳಿಕೋಟೆ, 
35 ವರ್ಷ, ಎಸ್‌.ಎಸ್‌. ಪಾಟೀಲ ನಗರ, ನಂದೀಶ್ವರನಗರ, ಕಳಸಾಪುರ ರಸ್ತೆ, ಗದಗ. 
ಮುಂಡರಗಿ. 2) ದಿ ಡಿವಿಜನಲ್‌ ಮ್ಯಾನೇಜರ್‌, ಬಜಾಜ್‌ ಅಲಿಯಾನ್ಸ್‌ 
2) ಮರದನಲಿ ತಂದೆ: ಮುನಾಫಸಾಬ್‌ ಬೆಟಗೇರಿ, ಇನ್ಸೂರೆನ್ಸ್‌ ಕಂ.ಲಿ., ಕಲಬುರ್ಗಿಮೆನಶನ್‌, ಮುನಿಸಿಪಲ್‌ 
17 ವರ್ಷ. ಕಾರ್ಪೋರೇಶನ್‌ ಎದುರು, ಲ್ಯಾಮಿಂಗ್‌ಟನ್‌ ರೋಡ್‌, 
3)... ಕಾಶೀಮ್‌ಸಾಬ ತಂದೆ: ಮುನಾಫಸಾಬ್‌ ಹುಬ್ಬಳ್ಳಿ. 


ಬೆಟಗೇರಿ, 16 ವರ್ಷ. 
4) ಮೆಹಬೂಬಲಿ ತಂದೆ: ಮುನಾಫಸಾಬ್‌ 
ಬೆಟಗೇರಿ, 15 ವರ್ಷ. 
5). ನಿಶಾರ್‌ಬೇಗಂ ತಂದೆ: ಮುನಾಫಸಾಬ್‌ 
ಬೆಟಗೇರಿ, 10 ವರ್ಷ. 
6) ಹೀನಾಬೇಗಂ, ತಂದೆ: ಮುನಾಫಸಾಬ್‌ 
ಬೆಟಗೇರಿ, 8 ವರ್ಷ. 
7) ಬಸೀರಾ ತಂದೆ: ಮುನಾಫಸಾಬ್‌ ಬೆಟಗೇರಿ, 5 
ವರ್ಷ. 
ಪ್ರಕಟಣೆ 
ಅರ್ಜಿದಾರರಾದ 1 ಶ್ರೀಮತಿ ಬೀಬಿಜಾನ್‌ ಮುನಾಫಸಾಬ್‌ ಬೆಟಗೇರಿ ಹಾಗೂ ಇತರೆ 6 ಜನ ಅರ್ಜಿದಾರರು 
ಇವರು, ತಾವು ಮೃತ ಮುನಾಫಸಾಬ್‌ ಬೆಟಗೇರಿ ಇವರ ಹೆಂಡತಿ ಮತ್ತು ಮಕ್ಕಳು ಎಂದೂ, ಅವರ ಮರಣದಿಂದ 
ನಷ್ಟಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಮುನಾಫಸಾಬ್‌ ದಾವಲಸಾಬ್‌ ಬೆಟಗೇರಿ ಇವರು 
ಒಂದನೇ ಪ್ರತಿವಾದಿಗಳಾದ ಬಶೀರಹಮ್ಮದ್‌ ತಂದೆ: ಅಲ್ಲಾಸಾಬ ತಾಳಿಕೋಟಿ ಇವರಲ್ಲಿ ಡ್ರೈವರ್‌ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನುಬದ್ಧ ಆಶ್ರಿತರೆಂದು ಪರಿಗಣಿಸಬೇಕೆಂದು 
ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದು ಅವಧಿ ಮೀರಿ 
ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎಂ.ಬಿ. ಅನ್ಸಾರಿ 
ಪಿ.ಆರ್‌.53 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ 
ಕಾಯ್ದೆಯಡಿ ಆಯುಕ್ಕರು, ಗದಗ ಜಿಲ್ಲೆ, ಗದಗ. 
ಅಧಿಕೃತ ಅಧಿಕಾರಿ ಹಾಗೂ ಉಪಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು 
ಇವರ ನ್ಯಾಯಾಲಯ 
ಅ೦ತಿಮ ಮುಟ್ಟುಗೋಲು ಆದೇಶ 
ಸಂಖ್ಯೆ:ಎ2/ಅಅಪ್ರ/ಬೀಟೆ/ ಬ.ಹರಾಜು/ಸಿಆರ್‌/08-09, ದಿನಾಂಕ:5ನೇ ಜನವರಿ, 2009 
ವಿಷಯ: ದಿನಾಂಕ:13.01.2008ರಂದು ಜೆನ್ನಪಟ್ಟಣದ ಈದ್ಗಾ ಮೈದಾನದಲ್ಲಿ ಇಲಾಖೆಯ ಪರ 
ಅಮಾನತ್ತುಪಡಿಸಿಕೊಂಡಿರುವ 21 ಬೀಟೆ ಮರದ ದಿಮ್ಮಿಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ 
ಉಲ್ಲೇಖ: ಕರ್ನಾಟಕ ರಾಜ್ಯ ಪತ್ರ ದಿನಾ೦ಕ:16.10.2008ರಂದು ಹೊರಡಿಸಿರುವ ಈ ಕಛೇರಿ ಪತ್ರ ಸಂಖ್ಯೆ 
ಎ2/ಅಅಪ್ರ/ಬೀಟೆ/ಬ.ಹರಾಜು/ಸಿಆರ್‌ 07-08, ಬೆಂಗಳೂರು, ದಿನಾ೦ಕ:15.10.2008. 
ಸ್ತಾವನೆ: 
ರಾಮನಗರ ಜಿಲ್ಲೆ, ಚೆನ್ನಪಟ್ಟಣ ತಾಲ್ಲೂಕು ಚೆನ್ನಪಟ್ಟಣದ ಈದ್ಗಾ ಮೈದಾನದಲ್ಲಿ ದಿನಾ೦ಕ:13.01.2008ರಂದು ಈ 
ವಿಭಾಗದ ವಲಯ ಅರಣ್ಯಾಧಿಕಾರಿಗಳು ವಾರಸುದಾರರಿಲ್ಲದ 21 ಬೀಟೆ ಮರದ ದಿಮ್ಮಿಗಳನ್ನು ಕರ್ನಾಟಕ ಅರಣ್ಯ ಕಾಯ್ದೆ 


(8 


೨೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





1963 ಸೆಕ್ಷನ್‌ 2(7) 62, 71ಎ, 80, 104(ಎ) ರಡಿ ಇಲಾಖೆ ಪರ ವಶಪಡಿಸಿಕೊಂಡಿದ್ದು, ಮೇಲಿನ ಕಾಯ್ದೆಗಳಡಿ ವಿಧಿವಿಧಾನ 
ಜರುಗಿಸಲು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ರವರ 
ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುತ್ತಾರೆ. ನಂತರ ತನಿಖಾ ವರದಿ ಸಲ್ಲಿಸಿ ದಿಮ್ಮಿಗಳಿಗೆ ಯಾರೂ ವಾರಸುದಾರರಿರುವುದಿಲ್ಲ 
ಎಂದು ತಿಳಿಸಿರುತ್ತಾರೆ. ಮುಂದುವರೆದು, ಈ ಕಛೇರಿಯಿಂದ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71ಎ ಪ್ರಕಾರ 
ಪ್ರಕರಣವನ್ನು ಜರುಗಿಸಿ ಸದರಿ ಬೀಟೆ ಮರದ ದಿಮ್ಮಿಗಳ ವಾರಸತ್ವ ಹೊಂದಿರುವವರು 15 ದಿನಗಳೊಳಗಾಗಿ ತಮ್ಮ 
ದಾಖಲೆಗಳೊಂದಿಗೆ ಹಾಜರಾಗಲು ಸೂಚಿಸಿ ಆದೇಶ ಹೊರಡಿಸಲಾಗಿತ್ತು. ಹಾಗೂ ನಿಗದಿಪಡಿಸಿದ ದಿನಾಂಕದೊಳಗಾಗಿ 
ಅಹವಾಲು ಇಲ್ಲವಾದಲ್ಲಿ ಸದರಿ 21 ಬೀಟೆ ಮರದ ದಿಮ್ಮಿಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಹರಾಜು 
ಹಾಕಲಾಗುವುದೆಂದು ಸಹ ತಿಳಿಸಲಾಗಿತ್ತು. 

ಮೇಲ್ಕಂಡ ಪ್ರಕಟಣೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ;15.10.2008ರಂದು ಪ್ರಕಟವಾಗಿ 2% ತಿಂಗಳು 
ಕಳೆದರೂ ಸಹ ಯಾರೂ ಅಹವಾಲು ಮಂಡಿಸದಿರುವುದರಿಂದ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಆದ ನನಗೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 7 "ಎ' ರಿಂದ *ಜಿ' ವರೆಗೆ ಪ್ರದತ್ತವಾಗಿರುವ ಅಧಿಕಾರದ ಮೇರೆಗೆ 
ದಿನಾಂಕ:13.01.2008ರಂದು ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರು ಈದ್ಲಾ ಮೈದಾನ 
ಚೆನ್ನಪಟ್ಟಣದಲ್ಲಿ ವಾರಸುದಾರರಿಲ್ಲದೆ ಬಿದ್ದಿದ್ದ 21 ಬೀಟೆ ಮರದ ತುಂಡುಗಳನ್ನು ನನ್ನ ಮುಂದೆ ಹಾಜರುಪಡಿಸಿರುತ್ತಾರೆ. ಈ 21 
ಬೀಟೆ ಮರದ ದಿಮ್ಮಿಗಳ ಬಗ್ಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71ಎ ಯಿಂದ ಜಿ ವರೆಗಿನ ವಿದಿವಿಧಾನಗಳನ್ನು 
ಜರುಗಿಸಿ ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶವನ್ನು ದಿನಾಂಕ:05.01.2009ರಂದು ಈ 
ನ್ಯಾಯಾಲಯದಲ್ಲಿ ಮೊಹರು ಹಾಗೂ ಸಹಿಯೊಂದಿಗೆ ಬಿಡುಗಡೆ ಮಾಡಲಾಗಿದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 

ಪಿ.ಆರ್‌.72 ಸಂರಕ್ಷಣಾಧಿಕಾರಿ, ಅರಣ್ಣ ಸಂಚಾರಿ ದಳ, ಬೆಂಗಳೂರು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ ಉಪವಿಭಾಗ-1, 

ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು-ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಬ್ಯೂಸಿಎ/ಸಿಆರ್‌.34/2008ಎಫ್‌, ದಿನಾಂಕ:5ನೇ ಜನವರಿ, 2009 


ಅರ್ಜಿದಾರರು: ಪ್ರತಿವಾದಿಗಳು: 
1) ಎಲ್ಲಪ್ಪ ಪ್ರಾಯ, 55 ವರ್ಷ ಬಿನ್‌ ದಿ: ಎರುದ್ಧ 1) ತೋಮಸ್‌ ಡಿಸೋಜ, 
ಕುಕ್ಕಮತಿಯ. ಪ್ರಾಯ:54 ವರ್ಷ, ಬಿನ್‌ ಪೆದ್ರು ಡಿಸೋಜ, ಪಕ್ಕಿದಕಳ, 
2) ಶ್ರೀಮತಿ ಸುಂದರಿ ಕೋಂ ಎಲ್ಲಪ್ಪ, ಪ್ರಾಯ 40 ಮೇಲಂ ಶಬೆಟ್ಟು, ಗ್ರಾಮ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ 
ವರ್ಷ. ಕನ್ನಡ ಜಿಲ್ಲೆ. 


ವಾಸ: ಅಲಂಗಾರುಮನೆ, ದಿಡುಪೆ, ಮಲವಂತಿಗೆ 
ಗ್ರಾಮ, ಬೆಳ್ಳಂಗಡಿ ತಾಲ್ಲೂಕು. 
ಅಧಿಸೂಚನೆ 

ಅರ್ಜಿದಾರನಾದ/ ಅರ್ಜಿದಾರಳಾದ ಶ್ರೀಮತಿ/ಶ್ರೀ ಎಲ್ಲಪ್ಪ ಬಿನ್‌ ದಿ: ಕುಕ್ಕಮಲೆಯ ಇವರು ತಮ್ಮ ಮಗನಾದ 
ಶ್ರೀ ದಿವಂಗತ ಚಂದ್ರ 5/0 ಎಲ್ಲಪ್ಪ ಇವರು 1ನೇ ಪ್ರತಿವಾದಿಗಳಾದ ಶ್ರೀ ತೋಮಸ್‌ ಡಿಸೋಜ ಬಿನ್‌ ಪೆದ್ರುಡಿಸೋಜ, 
ಬೆಳ್ತಂಗಡಿ ಇವರ ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ:18.05.2004 ರಂದು 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ 
ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 

ಡಿ.ಜಿ. ನಾಗೇಶ 
ಪಿ.ಆರ್‌.73 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ 
ಆಯುಕ್ಕರು, ದಕ್ಷಿಣ ಕನ್ನಡ ಉಪವಿಭಾಗ-1, ಮಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೬೭ 





ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು ರವರ ನಡುವಳಿಗಳು 

ವಿಷಯ: ಹಾಸನ ಜಿಲ್ಲೆ, ಅರಸೀಕೆರೆ ತಾಲ್ಲೂಕು, ರಂಗಪುರ ಕಾವಲ್‌ ಗ್ರಾಮದ ಸರ್ವೆ ನಂ.01 ರಲ್ಲಿ 7.00 ಎಕರೆಗೆ 
ಹಸಿರು ಶಿಲೆಗಾಗಿ ಮೆ: ಶ್ರೀ ಶೈಲ ಗ್ರಾನೈಟ್ಸ್‌ ಅಂಡ್‌ ಮಾರ್ಬಲ್ಸ್‌ರವರಿಗೆ ಮಂಜೂರಾಗಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ: 645ರ 
ಗುತ್ತಿಗೆಯನ್ನು ಪುನರ್‌ ಸ್ಥಾಪಿಸಿರುವ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಪತ್ರಸಂಖ್ಯೆ: ಸಿ.ಐ.33 ಎಂ.ಎಂ.ಎನ್‌. 2008, ಬೆಂಗಳೂರು, ದಿನಾಂಕ:20.05.2008. 
ಸ್ತಾವನೆ: 
ಹಾಸನ ಜಿಲ್ಲೆ, ಅರಸೀಕೆರೆ ತಾಲ್ಲೂಕು, ರಂಗಪುರ ಕಾವಲ್‌ ಗ್ರಾಮದ ಸರ್ವೆ ನಂ.01ರಲ್ಲಿ 7.00 ಎಕರೆ ವಿಸ್ತೀರ್ಣದಲ್ಲಿ 

ಹಸಿರು ಅಲಂಕಾರಿಕ ಶಿಲೆಗಾಗಿ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ: 645ರ ಗುತ್ತಿಗೆಯನ್ನು ಮೆ: ಶ್ರೀ ಶೈಲ ಗ್ರಾನೈಟ್ಸ್‌ ಅಂಡ್‌ ಮಾರ್ಬಲ್ಸ್‌ 
ರವರ ಹೆಸರಿನಲ್ಲಿ ದಿನಾಂಕ:12.04.1994 ರಿಂದ 10 "ವಷ ೯ಗಳಿಗಾಗಿ ಗುತ್ತಿಗೆ ಮಂಜೂರು ಮಾಡಲಾಗಿತ್ತು. ಗುತ್ತಿಗೆದಾರರು 
ಗುತ್ತಿಗೆ ಮೇಲಿನ ಬಾಕಿಯನ್ನು ಪಾವತಿಸದೆ ಗುತ್ತಿಗೆಯನ್ನು ನಿಷ್ಠಿಯಗೊಳಸಿದ ಕಾರಣ ದಿನಾಂಕ:16.11. 2007 ರಿಂದ ಜಾರಿಗೆ 
ಬರುವಂತೆ ನಿರ್ದೇಶಕರಿಗೆ ಪ್ರತ್ಯೋಜಿಸಿರುವ ಅಧಿಕಾರದ ಅಡಿಯಲ್ಲಿ ಗುತ್ತಿಗೆಯನ್ನು ರದ್ದುಗೊಳಿಸಲಾಗಿತ್ತು. 

ಅದರಂತೆ ಗುತ್ತಿಗೆದಾರರು ಪರಿಷ್ಕರಣ ಅರ್ಜಿಯನ್ನು ನಿಯಮ 532ರ ಕರ್ನಾಟಕ ಉಪ ಖನಿಜ ರಿಯಾಯಿತಿ 
ನಿಯಮ 1994ರಂತೆ ಸರ್ಕಾರಕ್ಕೆ ಸಲ್ಲಿಸಿದ್ದು ಅದರಂತೆ ಸರ್ಕಾರವು ಉಲ್ಲೇಖಿತ ಪತ್ರದಲ್ಲಿ ಅರ್ಜಿಯನ್ನು ಪರಿಗಣಿಸಿ 
ಗುತ್ತಿಗೆಯನ್ನು ಪುನರ್‌ ಸ್ಥಾಪಿ ಸಮು: ಆದೇಶಿಸಿರುವುದರಿಂದ ಈ ಆದೇಶ ಮಾಡಲಾಗಿದೆ. 

ಆದೇಶ 
ಸಂಖ್ಯೆ ಗಭೂಣಡಡಡಿಸಿಬಿ:ಕಗಗು 645:2008-09/12319, ದಿನಾ೦ಂಕ:6ನೇ ಜನವರಿ, 2009 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕರಿಗೆ ಸರ್ಕಾರದ ಪತ್ರದ ದಿನಾಂಕ:20.05.2008ರಲ್ಲಿ 
ಆದೇಶಿಸಿರುವಂತೆ ಹಾಸನ ಜಿಲ್ಲೆ, ಅರಸಿಕೆರೆ ತಾಲ್ಲೂಕು, ರಂಗಪುರ ಕಾವಲ್‌ ಗ್ರಾಮದ ಸರ್ವೆ ನಂ.01ರಲ್ಲಿ 7.00 ಎಕರೆ 
ವಿಸ್ತೀರ್ಣದಲ್ಲಿ ಹಸಿರು ಶಿಲೆಗಾಗಿ : ಮೆ: ಶ್ರೀ ಶೈಲ ಗ್ರಾನೈಟ್ಸ್‌ ಅಂಡ್‌ ಮಾರ್ಬಲ್ಟ್‌ ರವರ ಹೆಸರಿನಲ್ಲಿ ಮಂಜೂರಾಗಿದ್ದ ಕಲ್ಲು ಗಣಿ 
ಗುತ್ತಿಗೆ ಸ ಸಂಖ್ಯೆ 645ರ ಗುತ್ತಿಗೆಯನ್ನು ರದ್ದುಗೊಳಿಸಿದ ದಿನಾಂಕ:20.05. 2008 ರಿಂದ ಕರ್ನಾಟಕ ಉಪ ಖನಿಜ "ರಿಯಾಯಿತಿ 
ನಿಯಮ 1994ರ ನಿಯಮಗಳ ಷರತ್ತಿಗೆ ಒಳಪಡಿಸಿ ಪುನರ್‌ ಸ್ಥಾಪಿಸಲಾಗಿದೆ. ಕಲ್ಲು ಗಣಿ ಗುತ್ತಿಗೆ ಅವಧಿ ಹಾಗೂ ಇನ್ನಿತರ 
ಷರತ್ತಿನಂತೆ ಗುತ್ತಿಗೆಯನ್ನು ಪುನರ್‌ ಸ್ಥಾಪಿ ಸಲಾಗಿದೆ. 


[tsb 


ನಿರ್ದೇಶಕರು, 
ಪಿ.ಆರ್‌.75 ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, 
ಗದಗ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಕಾಅಗ/ಕಾನಪ/ಎಫ್‌-111/08, ದಿನಾ೦ಕ:29ನೇ ಡಿಸೆಂಬರ್‌, 2008 


ಅರ್ಜಿದಾರರು: ಪ್ರತಿವಾದಿಗಳು: 
1) ಹನುಮಪ್ಪ ತಂದೆ: ಗೋನೆಪ್ಪ ಕಿರಿಕಿರಿ, 50 ಎರುದ್ಧ 1) ಮೃತ್ಯುಂಜಯ ತಂದೆ: ಚನ್ನವೀರಯ್ಯ ಸುರಂಗಿಮಠ, 
ವರ್ಷ, ಸಾ: ಕದಾಂಪುರ, ತಾ:ಮುಂಡರಗಿ ಜಿಲ್ಲೆ: ಸಾ: ಸಾಸಲವಾಡ, ತಾ:ಶಿರಹಟ್ಟಿ, ಜಿ:ಗದಗ. 
ಗದಗ. 2) ಡಿವಿಜನಲ್‌ ಮ್ಯಾನೇಜರ್‌, ನ್ಯಾಶನಲ್‌ ಇನ್ಸೂರೆನ್ಸ್‌ 
2) ಗಂಗವ್ವ ಕೋ೦ ಹನಮಪ್ಪ ಕಿರಿಕಿರಿ, 45 ವರ್ಷ, ಕಂ.ಲಿ., ಸುಜಾತ ಕಾಂಪ್ಲೆಕ್ಸ್‌, ಪಿ.ಬಿ.ರೋಡ್‌, ಹುಬ್ಬಳ್ಳಿ. 


ಸಾ: ಕದಾಂಪುರ, ತಾ:ಮುಂಡರಗಿ, ಜಿಲ್ಲೆ:ಗದಗ. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀ ಹನುಮಪ್ಪ ತಂದೆ: ಗೋನೆಪ್ಪ ಕಿರಿಕಿರಿ, 2) ಶ್ರೀಮತಿ ಗಂಗವ್ವ ಕೋಂ ಹನಮಪ್ಪ ಕಿರಿಕಿರಿ, 
ಸಾ:ಕದಾಂಪುರ, ತಾ: ಮುಂಡರಗಿ, ಜಿಲ್ಲಾ: ಗದಗ ಇವರು ತಾವು ಮೃತ ಈರಪ್ಪ ತಂದೆ: ಹನಮಪ್ಪ ಕಿರಿಕಿರಿ ಇವರ ತಂದೆ 
ಮತ್ತು ತಾಯಿ ಎಂದೂ, ಅವರ ಮರಣದಿಂದ ನಷ್ಟಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ 
ಈರಪ್ಪ ತಂದೆ: ಹನಮಪ್ಪ ಕಿರಿಕಿರಿ ಇವರು ಒಂದನೇ ಪ್ರತಿವಾದಿಗಳಾದ ಮೃತ್ಯುಂಜಯ ತಂದೆ: ಚನ್ನವೀರಯ್ಯ ಸುರಂಗಿಮಠ 
ಇವರಲ್ಲಿ ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲಿ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನುಬದ್ಧ 
ಆಶ್ರಿತರೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎಂ.ಬಿ. ಅನ್ಸಾರಿ 
ಪಿ.ಆರ್‌.77 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ 
ಕಾಯ್ದೆಯಡಿ ಆಯುಕರು, ಗದಗ ಜಿಲ್ಲೆ. ಗದಗ. 


೨೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, 
ದಾವಣಗೆರೆ 

ಪ್ರ.ಸಂಖ್ಯೆ: ಕಾಅದಾ:ಕಾನಪ:ಸಿಆರ್‌-244/08, ದಿನಾ೦ಕ:6ನೇ ಜನವರಿ, 2009 

ಅರ್ಜಿದಾರರು: ಪ್ರತಿವಾದಿಗಳು: 
) ಶೀಮತಿ ಮೊಹಿಧೀನ್‌ ಬಿ. ಕೋಂ ವಿರುದ್ಧ 1 ಖಲಂದರ್‌ ಬಿನ್‌ ದಾದಾಪೀರ್‌, 
ಲೇ:ದಾದಾಪೀರ್‌, 40 ವರ್ಷ. ಲಾರಿ ಮಾಲೀಕರು ನಂ.ಕೆಎ-17-ಸಿ-5556, ಡೋರ್‌ 
2) ಸಿಖಂದರ್‌ ಡಿ. ಬಿನ್‌ ಲೇ: ದಾದಾಪೀರ್‌, 20 ನಂ.1-321 ಎ-ಬ್ಲಾಕ್‌, ಎಸ್‌.ಎಸ್‌. ಮಲ್ಲಿಕಾರ್ಜುನ 
ವರ್ಷ. ನಗರ, ಶಿವನಗರ ರಸ್ತೆ, ದಾವಣಗೆರೆ. 
3) ಶಬಾನ ಡಿ. ಬಿನ್‌ ಲೇ:ದಾದಾಪೀರ್‌, 18 ವರ್ಷ. 2) ದಿ ಮ್ಯಾನೇಜರ್‌ ಬಜಾಜ್‌ ಅಲೈಯನ್ಸ್‌ ಜನರಲ್‌ 
4) ಅಸ್ನಬಾನು ಡಿ. ಬಿನ್‌ ಲೇ:ದಾದಾಪೀರ್‌, 16 ಇನ್ನೂರೆನ್ಸ್‌ ಕಂ.ಲ್ಲಿ, 4ನೇ ಮಹಡಿ, ಕಲಬುರ್ಗಿ 
ವರ್ಷ. ಮ್ಯಾನ್ಸ್‌ಷನ್‌, ಮುನ್ಸಿಪಾಲ್‌ ಕಾರ್ಪೋರೇಷನ್‌ 


ಸೈಯದ್‌ ಪೀರ್‌ ಬಡಾವಣೆ, ನಿಟ್ಟವಳ್ಳಿ, ನ್ಯೂ ಲ್ಯಾಮಿಂಗ್‌ ಟನ್‌ ರಸ್ತೆ, ಹುಬ್ಬಳ್ಳಿ. 
ಎಕ್‌ಟೆನ್‌ಷನ್‌, ದಾವಣಗೆರೆ. 
ಪ್ರಕಟಣೆ 

ಶ್ರೀಮತಿ ಮೊಹಿದೀನ್‌, ಸಿಖಂದರ್‌ ಡಿ, ಶಬಾನ ಡಿ, ಅಸ್ಕಬಾನು ಡಿ ಇವರುಗಳಾದ ನಾವು ಮೃತ ದಾದಾಪೀರ್‌ 
ಇವರ ಹೆಂಡತಿ ಮತ್ತು ಮಕ್ಕಳು ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆ. ಮೃತ ದಾದಾಪೀರ್‌ ರವರು ಒಂದನೇ ಪ್ರತಿವಾದಿಗಳಾದ ಖಲಂದರ್‌ ಬಿನ್‌ ದಾದಾಪೀರ್‌ ಇವರ ಲಾರಿ ಯಲ್ಲಿ 
ಸ್ರೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿರುವರೆಂದು ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎಸ್‌.ಸಿ. ರಾಮಚಂದ್ರ 


ಪಿ.ಆರ್‌.78 ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 
ಕಾರ್ಮಿಕ ನಷ್ಟ ಪರಿಹಾರ ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, 
ದಾವಣಗೆರೆ 

ಪ್ರ.ಸಂಖ್ಯೆ: ಕಾಅದಾ:ಕಾನಪ:ಸಿಆರ್‌-245/08, ದಿನಾಂಕ:6ನೇ ಜನವರಿ, 2009 

ಅರ್ಜಿದಾರರು: ಪ್ರತಿವಾದಿಗಳು: 
1 ಸಿದ್ದೀಕ್‌ ಅಂ ಮೊಹ್ಮದ್‌ ಸಿದ್ದೀಕ್‌ ಬಿನ್‌ ಎರುದ್ಧ 1) ವೀರಾಲ ರೋಡ್‌ಲೈನ್ಸ್‌ ಗೂಡ್ಸ್‌ ಟ್ರಕ್ಸ್‌ ಮಾಲೀಕರು, 
ಮಿನ್ಹಾಜ್‌ಖಾನ್‌, 6 ವರ್ಷ. ನಂ.ಜಿ.ಜೆ.16-ವಿ-5959, ಜಿ.ಐ.ಡಿ..ಸಿ.ಪೊಲೀಸ್‌ ಸ್ಟೇಷನ್‌ 
2) ಸಮಬಾನು ಬಿನ್‌ ಸಿದ್ದೀಕ್‌, 16 ವರ್ಷ ಎದುರು, ಜಿಐಡಿಸಿ ಅ೦ಕಲೇಶ್ವರ ಜಿಲ್ಲೆ, ಜೂಚ್‌ 
3) ಸಲ್ಮಾನ್‌ಬಾನು ಬಿನ್‌ ಸಿದ್ದೀಕ್‌, 14 ವರ್ಷ ಗುಜರಾತ್‌ ರಾಜ್ಯ. 
4) ತಬ್ರೀಜ್‌ ಬಾನು ಬಿನ್‌ ಸಿದ್ದೀಕ್‌, 12 ವರ್ಷ 2) ದಿ ಡಿವಿಜನಲ್‌ ಮ್ಯಾನೇಜರ್‌ ನ್ಯಾಷನಲ್‌ ಇನ್ಸೂರೆನ್ಸ್‌ 
5) ಅಲ್ಲಿಯಾ ಬಿನ್‌ ಸಿದ್ದೀಕ್‌, 10 ವರ್ಷ ಕಂ.ಲಿ., ಮೆಲಗಿರಿ ಪ್ಲಾಜಾ ಜೆ.ಜೆ.ಎಂ.ಕಾಲೇಜ್‌ ಎದುರು, 
ಕಷ್‌ಪುರ್‌ ಜಿಲ್ಲೆ, ಪ್ರಥಾಪ್‌ಘಡ್‌, ಉತ್ತರಪ್ರದೇಶ ಪಿ.ಜೆ. ಬಡಾವಣೆ, ದಾವಣಗೆರೆ. 
ರಾಜ್ಯ 

ಪ್ರಕಟಣೆ 


ಶ್ರೀ/ಶ್ರೀಮತಿ ಸಿದ್ದೀಕ್‌, ಸಮಬಾನು, ಸಲ್ಮಾನ್‌ಬಾನು, ತಬ್ರಿಜ್‌ಬಾನು, ಅಲ್ಲಿಯಾ ಇವರುಗಳಾದ ನಾವು ಮೃತ 
ಮೊಹ್ಮದ್‌ಶರೀಫ್‌ ಇವರ ತಂದೆ ಮತ್ತು ತಮ್ಮ ತಂಗಿಯರು ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಮೊಹ್ಮದ್‌ಶರೀಫ್‌ ರವರು ಒಂದನೇ ಪ್ರತಿವಾದಿಗಳಾದ ವೀರಾಲ 


ದಾ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೬೯ 





ರೋಡ್‌ಲೈನ್ಸ್‌ ಇವರ ಗೂಡ್ಬ್‌ಟ್ರಕ್‌ ನಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 

ಹೊಂದಿರುವರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 

ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ 

ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ 

ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 

ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎಂ.ಸಿ. ರಾಮಚಂದ್ರ 


ಪಿ.ಆರ್‌.79 ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 
ಕಾರ್ಮಿಕ ನಷ್ಟ ಪರಿಹಾರ ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, 
ದಾವಣಗೆರೆ 

ಪ್ರ.ಸಂಖ್ಯೆ: ಕಾಅದಾ:ಕಾನಪ:ಸಿಆರ್‌-246/08, ದಿನಾಂಕ:6ನೇ ಜನವರಿ, 2009 

ಅರ್ಜಿದಾರರು: ಪ್ರತಿವಾದಿಗಳು: 
1 ಸಭೀರ್‌ ಈ ಸಬಿತಾಅಲಿ ಬಿನ್‌ ಮುನಿರ್‌ಖಾನ್‌ ವಿರುದ್ಧ 1) ವೀರಾಲ ರೋಡ್‌ಲೈನ್ಸ್‌ ಗೂಡ್ಸ್‌ ಟ್ರಕ್ಸ್‌ ಮಾಲೀಕರು, 
ಮತ್ತಿತರೆ 6 ಜನರು. ನಂ.ಜಿ.ಜೆ.16-ವಿ-5959, ಜಿ.ಐ.ಡಿ..ಸಿ. ಪೊಲೀಸ್‌ ಸ್ಟೇಷನ್‌ 
ಕಷ್‌ಪುರ್‌ ಜಿಲ್ಲೆ, ಪ್ರಥಾಪ್‌ಘಡ್‌, ಉತ್ತರಪ್ರದೇಶ ಎದುರು, ಜಿಐಡಿಸಿ ಅ೦ಕಲೇಶ್ವರ ಜಿಲ್ಲೆ, ಜೂಚ್‌ 
ರಾಜ್ಯ. ಗುಜರಾತ್‌ ರಾಜ್ಯ. 


2) ದಿ ಡಿವಿಜನಲ್‌ ಮ್ಯಾನೇಜರ್‌ ನ್ಯಾಷನಲ್‌ ಇನ್ಸೂರೆನ್ಸ್‌ 
ಕಂ.ಲಿ., ಮೆಲಗಿರಿ ಪ್ಲಾಜಾ ಜೆ.ಜೆ.ಎಂ.ಕಾಲೇಜ್‌ ಎದುರು, 
ಪಿ.ಜೆ. ಬಡಾವಣೆ, ದಾವಣಗೆರೆ. 
ಪ್ರಕಟಣೆ 
ಶ್ರೀ:ಶ್ರೀಮತಿ ಸಭೀರ್‌, ಸಿಜಿದಾಬೇಗಮ್‌, ಅಫ್ರೋಜ್‌, ಶ್ರೀಜಾನ್‌, ದಿಲ್‌ಸಾದ್‌ನೌಷದ್‌, ಅಮಿನ್‌ಬಾನು ಇವರುಗಳಾದ 
ನಾವು ಮೃತ ಸಿನ್‌ಲೆಜಾರ್‌ಖಾನ್‌ ಇವರ ತಂದೆ, ತಾಯಿ ಮತ್ತು ತಮ್ಮ ತಂಗಿಯರು ಎಂದೂ ಅವರ ಸಾವಿಗಾಗಿ ನಷ್ಟ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಸಿನ್‌ಲೆಜಾರ್‌ಖಾನ್‌ ರವರು ಒಂದನೇ 
ಪ್ರತಿವಾದಿಗಳಾದ ವೀರಾಲ ರೋಡ್‌ಲೈನ್ಸ್‌ ಇವರ ಗೂಡ್ಬ್‌ಟ್ರಕ್‌ ನಲ್ಲಿ ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ 
ಅಪಘಾತದಲ್ಲಿ ಮರಣ ಹೊಂದಿರುವರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ 
ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, 
ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬ೦ದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 
ಎಂ.ಸಿ. ರಾಮಚಂದ್ರ 
ಪಿ.ಆರ್‌.80 ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 
ಕಾರ್ಮಿಕ ನಷ್ಟ ಪರಿಹಾರ, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
‘transfer of property in goods involved in the execution of works contract of powder coating’. 
Ref: Application Dated:13.08.2008 of Smt. Mhadevamma, Proprietrix, M/s. M.K.S. Industries, 
No.31, Ganapathinagar, Byatarayanapura, New Lay-out, Mysore Road, Bangalore-560026. 


೨೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





In its application cited above, Smt. Mhadevamma, Proprietrix, M/s. M.K.S. Industries, 110.31, 
Ganapathinagar, Byatarayanapura, New Lay-out, Mysore Road, Bangalore-560026 has sought 
clarification regarding the rate of tax applicable on ‘transfer of property in goods involved in the execution 
of works contract of powder coating’. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.106/08-09, Dated:11" December, 2008 

It is hereby clarified that ‘transfer of property in goods involved in the execution of works contract 

of powder coating’ is taxable at 4% under entry SI.No.6 of Sixth Schedule to the KVAT Act, 2003. 
B.A. HARISH GOWDA 
PR-86 Commissioner of Commercial Taxes, 
(Karnataka), Bangalore. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಬೆಂಗಳೂರು ನಗರ ಜಿಲ್ಲೆ-2, ಬೆಂಗಳೂರು ಇವರ ನ್ಯಾಯಾಲಯದಲ್ಲಿ 
ದಾವಾ ಸಂಖ್ಯೆ ಡಿಆರ್‌ಬಿ-2/ಎಸ್‌ಯುಆರ್‌/01/2007-08 
ಅರ್ಜಿದಾರರು: ಪ್ರತಿವಾದಿಗಳು: 
ಅಧ್ಯಕ್ಷರು, ನಾವಲಂ ವಿವಿಧೋದ್ದೇಶ ಸಹಕಾರ ವಿರುದ್ಧ ಶ್ರೀ ಜಿ. ದಾಮೋದರನ್‌ ಬಿನ್‌ ಕೆ.ಗೋವಿಂದರಾಜು, 
ಸಂಘ ನಿಯಮಿತ, ಬಾಲಾಜಿ ಕಾಂಪ್ಲೆಕ್ಸ್‌, 1ನೇ ನಂ.34, 6ನೇ ಮೈನ್‌, ಬಾಣಸವಾಡಿ ರಸ್ತೆ, 
ಮಹಡಿ, ನಾರಾಯಣ ಪಿಳ್ಳೈ ರಸ್ತೆ, ಬೆ೦ಗಳೂರು. ಬೆ೦ಗಳೂರು-43. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 103 (1)ರನ್ವಯ ಸ್ಥಿರಾಸ್ತಿಯನ್ನು ಅಟ್ಯಾಚ್‌ಮೆಂಟ್‌ ಮಾಡಿರುವ ಬಗ್ಗೆ 
ನೋಟೀಸು 

ವಾದಿ ಸಹಕಾರ ಸಂಘವು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲ೦ 69 ರನ್ವಯ ಪ್ರತಿವಾದಿಯ ಎರುದ್ಧ 
ಅಧಿಭಾರ ಪ್ರಕರಣವನ್ನು ಸಲ್ಲಿಸಿ ಪ್ರತಿವಾದಿಯಿಂದ ರೂ.28,41,990-00 ಗಳನ್ನು ಸದರಿ ಮೊತ್ತ ವಸೂಲಾಗುವವರೆಗೆ ಶೇಕಡಾ 
18ರ ಬಡ್ಡಿಯೊಂದಿಗೆ ವಸೂಲು ಮಾಡಿಕೊಳ್ಳಲು ಆದೇಶ ನೀಡಬೇಕೆಂದು ನ್ಯಾಯಾಲಯವನ್ನು ಕೋರಲಾಗಿದೆ. ವಾದಿ ಸಹಕಾರ 
ಸಂಘದ ಅಧಿಭಾರ ಅರ್ಜಿಯನ್ನು ಈ ನ್ಯಾಯಾಲಯವು ಸ್ವೀಕರಿಸಿ ನೋಂದಣಿ ಮಾಡಿಕೊಂಡಿದೆ. ನಂತರ ಉಭಯತ್ರರಿಗೂ 
ದಿನಾಂಕ:27.02.2008 ರಂದು ನೋಟೀಸು ನೀಡಿ ದಿನಾ೦ಕ:17.04.2008 ರಂದು ಪ್ರಕರಣದ ವಿಚಾರಣೆಗೆ ದಾಖಲಾತಿ ಹಾಗೂ 
ಸಾಕ್ಷಿಗಳೊಂದಿಗೆ ಹಾಜರಾಗಲು ತಿಳಿಸಿದೆ. ವಾದಿ ಮತ್ತು ಪ್ರತಿವಾದಿಗಳು ಈ ಪ್ರಕರಣದಲ್ಲಿ ವಕೀಲರ ನೇಮಕಾತಿ ಮಾಡಿಕೊಳ್ಳಲು 
ನ್ಯಾಯಾಲಯವನ್ನು ಕೋರಿದ್ದು, ಅನುಮತಿ ನೀಡಿದೆ. ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ವಾದಿಯ ಪರವಾಗಿ 
ಶ್ರೀ ಎನ್‌.ರಾಮಚಂದ್ರ ಮತ್ತು ಪ್ರತಿವಾದಿಯ ಪರವಾಗಿ ಶ್ರೀ ಜಯಕುಮಾರ್‌ ಎಸ್‌.ಪಾಟೀಲ್‌ ಅಸೋಸಿಯೇಟ್ಸ್‌, ವಕೀಲರು 
ಪ್ರತ್ಯೇಕ ವಕಾಲತ್ತು ಸಲ್ಲಿಸಿ ಹಾಜರಾಗಿದ್ದಾರೆ. 

2. ವಾದಿ ಸಹಕಾರ ಸಂಘವು ದಿನಾಂಕ:25.07.2008ರಂದು ಕಲಂ 103 ರನ್ವಯ ಪ್ರಮಾಣೀಕರಿಸಿದ ಅರ್ಜಿ ಸಲ್ಲಿಸಿ 
ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಗೆ ಜಪ್ತಿ ಪೂರ್ವ ಆದೇಶ ನೀಡಬೇಕೆಂದು ನ್ಯಾಯಾಲಯವನ್ನು 
ಕೋರಿದ್ದಾರೆ. ಸದರಿ ಮಧ್ಯಂತರ ಅರ್ಜಿಗೆ ಪೂರಕವಾಗಿ ವಾದಿ ಸಹಕಾರ ಸಂಘವು ಅಧಿಭಾರ ಪ್ರಕರಣದಲ್ಲಿ ವಿವರಿಸಿರುವ 
ಅಂಶಗಳನ್ನು ಸಂಕ್ಷಿಪ್ತವಾಗಿ ಈ ಕೆಳಗಿನಂತೆ ಗಮನಿಸಲಾಗಿದೆ. ವಾದಿ ಸಹಕಾರ ಸಂಘವು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆಯನ್ವಯ ನೋಂದಣಿಯಾದ ಸಹಕಾರ ಸಂಘವಾಗಿದೆ. ಪ್ರತಿವಾದಿಯವರು ಅಕ್ಟೋಬರ್‌ 2003 ರಂದು ನಡೆದ 
ಮೊದಲನೇ ವಾರ್ಷಿಕ ಮಹಾಸಭೆಯಲ್ಲಿ ವಾದಿ ಸಂಘದ ಅಧ್ಯಕ್ಷರಾಗಿ ಎರಡೂವರೆ ವರ್ಷಗಳ ಅವಧಿಗೆ ಚುನಾಯಿತರಾಗಿದ್ದಾರೆ. 
ಶ್ರೀ ಎಲ್‌. ಬಾಲಕುಮಾರ್‌, ಸಂಘದ ಸದಸ್ಯರು ರೂ.14,26,990-00 ಗಳನ್ನು ದಿನಾಂಕ:03.10.2004 ರಂದು ಸಂಘದಲ್ಲಿ 3 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೭೧ 





ವರ್ಷಗಳ ಅವಧಿಗೆ 10.5 ರ ಬಡ್ಡಿ ದರದಲ್ಲಿ ನಿಶ್ಚಿತ ಠೇವಣಿ ಇಡಲು ಪಾವತಿಸಿದ್ದಾರೆ. ಇದೇ ರೀತಿ ಶ್ರೀಯುತರ ಮಗಳು 
ಶ್ರೀಮತಿ ಪದ್ಮಪ್ರಿಯಾ ಇವರು ಕೂಡಾ ದಿನಾಂಕ:29.01.2005 ರಂದು ರೂ.14.15 ಲಕ್ಷಗಳ ಮೊತ್ತವನ್ನು ಚೆಕ್‌ ಮೂಲಕ ವಾದಿ 
ಸಹಕಾರ ಸಂಘಕ್ಕೆ ಪಾವತಿಸಿದ್ದು, ಸದರಿ ಮೊತ್ತವನ್ನೂ ಕೂಡಾ ನಿಶ್ಚಿತ ಠೇವಣಿ ಇಡಲು ವಿನಂತಿಸಿದ್ದಾರೆ. ವಾದಿ ಸಹಕಾರ 
ಸಂಘವು ಇಂಡಿಯನ್‌ ಬ್ಯಾಂಕ್‌, ಬೆನ್ಸನ್‌ ಟೌನ್‌, ಬೆಂಗಳೂರು ಶಾಖೆಯಲ್ಲಿ ಖಾತೆಯನ್ನು ಹೊಂದಿದೆ. ಅದೇ ಬ್ಯಾಂಕಿನಲ್ಲಿ 
ಪ್ರತಿವಾದಿಯೂ ಕೂಡಾ ಉಳಿತಾಯ ಖಾತೆಯನ್ನು ಹೊಂದಿರುತ್ತಾರೆ. ಈ ಮೇಲೆ ವಿವರಿಸಿದ ಎರಡೂ ಮೊತ್ತ 
ರೂ.28,41,990-00 ಗಳನ್ನು ಪ್ರತಿವಾದಿಯು ಬ್ಯಾಂಕಿನಿಂದ ಸಂಘದ ಪರ ಡ್ರಾ ಮಾಡಿ ಸದರಿ ಬ್ಯಾಂಕಿನಲ್ಲಿ ಹೊ೦ದಿರುವ ತನ್ನ 
ಖಾತೆಗೆ ಪ್ರತಿವಾದಿ ಜಮಾ ಮಾಡಿಕೊಳ್ಳುವುದರ ಮೂಲಕ ಹಣ ದುರುಪಯೋಗ ಮಾಡಿಕೊಂಡಿರುತ್ತಾರೆ. 2004-05ನೇ 
ಸಾಲಿನಲ್ಲಿ ಕಲಂ 63 ರನ್ವಯ ಸಂಘದ ಲೆಕ್ಕಪರಿಶೋಧನೆ ನಡೆಸಿದ ಲೆಕ್ಕಪರಿಶೋಧಕರು ಸದರಿ ಅಂಶವನ್ನು ತಮ್ಮ ವರದಿಯಲ್ಲಿ 
ದೃಢೀಕರಿಸಿದ್ದಾರೆ. ಕಾರಣ ಪ್ರತಿವಾದಿಯು ಸದರಿ ಮೊತ್ತ ರೂ.28,41,990-00 ಗಳನ್ನು ಬಡ್ಡಿಯೊಂದಿಗೆ ವಾದಿ ಸಹಕಾರ 
ಸಂಘಕ್ಕೆ ಪಾವತಿ ಮಾಡಲು ಹೊಣೆಗಾರರಾಗಿದ್ದಾರೆ. ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಪ್ರತಿವಾದಿಗೆ ಸೇರಿದ ಆಸ್ತಿಯನ್ನು ಈ ಮಧ್ಯೆ 
ಪ್ರತಿವಾದಿಯು ಮಾರಾಟ ಮಾಡುವ ಹುನ್ನಾರ ನಡೆಸಿರುತ್ತಾರೆ. ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಆಸ್ತಿಯನ್ನು ಈ ನ್ಯಾಯಾಲಯವು 
ಅಧಿಭಾರ ಅರ್ಜಿಯನ್ನನುಸರಿಸಿ ನೀಡಬಹುದಾದ ಆದೇಶದನ್ವಯ ಪ್ರತಿವಾದಿಯಿಂದ ಸಂಘಕ್ಕೆ ಬರಬೇಕಾದ ದುರುಪಯೋಗದ 
ಮೊಬಲಗನ್ನು ವಸೂಲಿ ಮಾಡಲು ಬೇರೆ ರಹಾ ಇರುವುದಿಲ್ಲವೆಂದು ವಿವರಿಸಿ ಷೆಡ್ಯೂಲ್‌ನ ಆಸ್ತಿಗೆ ಕಲಂ 103 ರನ್ವಯ ಜಪ್ತಿ 
ಪೂರ್ವ ಆದೇಶ ನೀಡಬೇಕೆಂದು ಕೋರಿದೆ. ವಾದಿ ಸಹಕಾರ ಸಂಘದ ಅಧಿಭಾರ ಅರ್ಜಿಯನ್ನು ವಿರೋಧಿಸಿ ಪ್ರತಿವಾದಿಯು 
ದಿನಾ೦ಕ:22.09.2008ರ೦ದು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಸದರಿ ಆಕ್ಷೇಪಣೆಯಲ್ಲಿ ವಾದಿ ಸಹಕಾರ ಸಂಘವು ಕಲಂ 103 ರನ್ವಯ 
ಸಲ್ಲಿಸಿರುವ ಅರ್ಜಿಯೂ ಕೂಡಾ ಆಕ್ಷೇಪಣೆಗಳಲ್ಲಿ ಸಲ್ಲಿಸಿದ್ದಾರೆ. ಆಕ್ಷೇಪಣೆಗಳನ್ನು ಗಮನಿಸಲಾಗಿದೆ. ವಾದಿ ಸಹಕಾರ ಸಂಘವು 
ಅಧಿಭಾರ ಅರ್ಜಿಯಲ್ಲಿ ಮಾಡಿರುವ ಆರೋಪಗಳನ್ನು ಪ್ರತಿವಾದಿಯು ನಿರಾಕರಿಸಿರುತ್ತಾರೆ. ಕಲಂ 103 ರನ್ವಯ ವಾದಿ ಸಹಕಾರ 
ಸಂಘವು ಸಲ್ಲಿಸಿರುವ ಅರ್ಜಿಯನ್ನು ವಿರೋಧಿಸಿ ಪ್ರತಿವಾದಿಯು ಸಲ್ಲಿಸಿರುವ ಆಕ್ಷೇಪಣೆಗಳನ್ನು ಗಮನಿಸಲಾಗಿದೆ. ವಾದಿ 
ಸಹಕಾರ ಸಂಘವು ಅಟ್ಯಾಚ್‌ ಮಾಡಲು ಕೋರಿರುವ ಆಸ್ತಿಯು ಪ್ರತಿವಾದಿಯ ಸ್ವಯಾರ್ಜಿತ ಆಸ್ಮಿಯೆಂದು ಸಾಬೀತು 
ಮಾಡಲು ವಾದಿ ಸಹಕಾರ ಸಂಘವು ಯಾವುದೇ ದಾಖಲಾತಿಯನ್ನು ಹಾಜರುಪಡಿಸಿರುವುದಿಲ್ಲ. ವಾದಿ ಸಹಕಾರ ಸಂಘವು 
ಅಟ್ಯಾಚ್‌ ಮಾಡಲು ನೀಡಿರುವ ಆಸ್ತಿಯು ಅವಿಭಕ್ತ ಕುಟುಂಬಕ್ಕೆ ಸೇರಿದ ಆಸ್ತಿಯಾಗಿದ್ದು, ಸದರಿ ಆಸ್ತಿಯನ್ನು ವಾದಿ ಸಹಕಾರ 
ಸಂಘವು ಅಟ್ಯಾಚ್‌ ಮಾಡಲು ಬರುವುದಿಲ್ಲವೆಂದು ವಿವರಿಸಿ ಕಲಂ 103 ರನ್ವಯ ಸಲ್ಲಿಸಿರುವ ಅರ್ಜಿಯನ್ನು 
ತಿರಸ್ಕರಿಸಬೇಕೆಂದು ಕೋರಿದ್ದಾರೆ. 

3. ವಾದಿ ಸಹಕಾರ ಸಂಘವು ಕಲ೦ 69 ರನ್ವಯ ಸಲ್ಲಿಸಿರುವ ಅಧಿಭಾರ ಅರ್ಜಿ, ಕಲ೦ 103 ರನ್ವಯ 
ಪ್ರಮಾಣೀಕರಿಸಿ ಸಲ್ಲಿಸಿರುವ ಅರ್ಜಿ, ಸದರಿ ಅರ್ಜಿಗಳೊಂದಿಗೆ ವಾದಿ ಸಹಕಾರ ಸಂಘವು ಸಲ್ಲಿಸಿರುವ ದಾಖಲಾತಿಗಳು, 
ಷೆಡ್ಯೂಲ್‌ ಆಸ್ತಿಗೆ ಸಂಬಂಧಿಸಿದಂತೆ ವಾದಿ ಸಹಕಾರ ಸಂಘವು ಹಾಜರುಪಡಿಸಿರುವ ಪ್ರಪತ್ರ ನಮೂನೆ 15 ಹಾಗೂ 
ಪ್ರತಿವಾದಿಯವರು ಸಲ್ಲಿಸಿರುವ ಆಕ್ಷೇಪಣೆ ಹಾಗೂ ಹಾಜರುಪಡಿಸಿರುವ ನ್ಯಾಯಾಲಯದ ಆದೇಶದ ಜೆರಾಕ್ಸ್‌ ಪ್ರತಿಯನ್ನು ಈ 
ನ್ಯಾಯಾಲಯವು ಕಲ೦ 103 ರನ್ವಯ ಸಲ್ಲಿಸಿರುವ ಅರ್ಜಿಗೆ ಪೂರಕವಾಗಿ ಪರಿಶೀಲಿಸಿದೆ. ವಾದಿ ಸಹಕಾರ ಸಂಘವು ತನ್ನ 
ಅಧಿಭಾರ ಅರ್ಜಿಯೊಂದಿಗೆ 2004-05 ನೇ ಸಾಲಿನ ಲೆಕ್ಕಪರಿಶೋಧಕರ ಉದ್ಭತ ಭಾಗ, ಲೆಕ್ಕಪರಿಶೋಧಕರು ಪ್ರತಿವಾದಿಗೆ 
ನೀಡಿದ ನೋಟೀಸು, ಇಂಡಿಯನ್‌ ಬ್ಯಾಂಕ್‌, ಬೆನ್ಸನ್‌ ಟೌನ್‌, ಬೆಂಗಳೂರು ಶಾಖೆ, ಇವರು ಪ್ರತಿವಾದಿಯ ಉಳಿತಾಯ ಖಾತೆಗೆ 
ಸಂಬಂಧಿಸಿದಂತೆ ನೀಡಿರುವ ತಃಖ್ತೆ ಹಾಗೂ ಸದರಿ ಬ್ಯಾಂಕು ದಿನಾ೦ಕ:23.01.2006 ಮತ್ತು 28.01.2006 ಗಳಂದು ವಾದಿ 
ಸಹಕಾರ ಸಂಘಕ್ಕೆ ಬರೆದಿರುವ ಜೆರಾಕ್ಸ್‌ ಪ್ರತಿಗಳನ್ನು ಕೂಡಾ ಹಾಜರುಪಡಿಸಲಾಗಿದೆ. ವಾದಿ ಸಹಕಾರ ಸಂಘವು ಸಹಕಾರ 
ಸಂಘಗಳ ಕಾಯ್ದೆಯನ್ವಯ ನೋಂದಣಿಯಾದ ಸಹಕಾರ ಸಂಸ್ಥೆಯಾಗಿದೆ. ಸಂಘದ ಲೆಕ್ಕಪತ್ರಗಳು ಕಲಂ 63ರನ್ವಯ 


% 
ಶಾಸನಬದ್ಧ ಲೆಕ್ಕಪರಿಶೋಧನೆಗೆ ಒಳಪಡುತ್ತವೆ. ಹೀಗಾಗಿ 2004-05ನೇ ಸಾಲಿನಲ್ಲಿ ಶಾಸನಬದ್ದ ಲೆಕ್ಕಪರಿಶೋಧಕರು ವಾದಿ 


ಸಹಕಾರ ಸಂಘದ ಲೆಕ್ಕಪತ್ರಗಳನ್ನು ಪರಿಶೋಧಿಸಿ ವರದಿ ನೀಡಿರುವುದಾಗಿ ಸಂಘವು ಸ್ಪಷ್ಟವಾಗಿ ವಿವರಿಸಿರುವುದಲ್ಲದೇ 
ಸಂಬಂಧಿಸಿದ ಲೆಕ್ಕಪರಿಶೋಧನಾ ವರದಿಯ ಉದೃತ ಭಾಗವನ್ನು ಈಗಾಗಲೇ ಗಮನಿಸಿದಂತೆ, ಅಧಿಭಾರ ಅರ್ಜಿಯೊಂದಿಗೆ 
ಲಗತ್ತಿಸಿ ಸಲ್ಲಿಸಲಾಗಿದೆ. ವರದಿಯನ್ನು ಪರಿಶೀಲಿಸಲಾಗಿ ಪ್ರತಿವಾಧಿಯು ದಿನಾಂಕ:31.01.2005ರಂದು ರೂ.14.15 ಲಕ್ಷಗಳ 
ಹಣವನ್ನು ಮೇಲೆ ವಿವರಿಸಿದ ಇಂಡಿಯನ್‌ ಬ್ಯಾಂಕಿನಿಂದ ಚೆಕ್‌ ಸಂಖ್ಯೆ: 059855 ಅನ್ನು ಬಳಸಿ ಸದರಿ ಬ್ಯಾಂಕಿನಲ್ಲಿ 
ಪ್ರತಿವಾದಿಯು ಹೊಂದಿರುವ ತಮ್ಮ ಸ್ವಂತ ಉಳಿತಾಯ ಖಾತೆ ಸಂಖ್ಯೆ 18922ಕ್ಕೆ ಜಮಾ ಮಾಡಿಕೊಂಡು ಹಣ 
ದುರುಪಯೋಗ ಮಾಡಿಕೊಂಡಿರುವುದಾಗಿ ಸ್ಪಷ್ಟವಾಗಿ ವಿವರಿಸಿದ್ದು, ಸದರಿ ರೂ.14.15 ಲಕ್ಷಗಳನ್ನು ಪ್ರತಿವಾದಿಯಿಂದ ಶೇಕಡಾ 
18ರ ಬಡ್ಡಿಯೊಂದಿಗೆ ವಸೂಲು ಮಾಡಬೇಕೆಂದು ಸ್ಪಷ್ಟವಾಗಿ ಲೆಕ್ಕಪರಿಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ರೀತಿ 


ರೂ.14,26,990-00ಗಳನ್ನು ಪ್ರತಿವಾದಿಯು ಚೆಕ್‌ ಸಂಖ್ಯೆ:059829ರ ಮೂಲಕ ಸ್ವಂತವಾಗಿ ಹಣವನ್ನು ವಾದಿ ಸಹಕಾರ 


೨೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಸಂಘದ ಅಧ್ಯಕ್ಷರಾಗಿ ಪಡೆದು ಈ ಮೇಲೆ ವಿವರಿಸಿದ ಬ್ಯಾಂಕಿನಲ್ಲಿ ಪ್ರತಿವಾದಿಯು ಹೊಂದಿರುವ ವೈಯಕ್ತಿಕ ಖಾತೆಗೆ ಜಮಾ 
ಮಾಡಿಕೊಂಡಿದ್ದಾರೆಂದು ಮತ್ತು ಪ್ರತಿವಾದಿಯು ಈ ಮೇಲೆ ವಿವರಿಸಿದ ಹಣವನ್ನು ಕೂಡಾ ಸ್ವಂತಕ್ಕೆ ಉಪಯೋಗ 
ಮಾಡಿಕೊಂಡು ವಾದಿ ಸಹಕಾರ ಸಂಘದ ಹಣ ದುರುಪಯೋಗ ಮಾಡಿದ್ದಾರೆಂದು ಲೆಕ್ಕಪರಿಶೋಧಕರು ತಮ್ಮ ವರದಿಯಲ್ಲಿ 
ಸ್ಪಷ್ಟವಾಗಿ ವಿವರಿಸಿದ್ದಾರೆ. ವಾದಿ ಸಹಕಾರ ಸಂಘವು ಹಾಜರುಪಡಿಸಿರುವ ಮೇಲೆ ವಿವರಿಸಿದ ದಾಖಲಾತಿಗಳನ್ನು ಮೇಲ್ನೋಟಕ್ಕೆ 
ಪರಿಶೀಲಿಸಲಾಗಿ, ಪ್ರತಿವಾದಿಯು ಒಟ್ಟಾರೆ. ರೂ.28,41,990-00 ಗಳನ್ನು ದುರುಪಯೋಗ ಮಾಡಿಕೊಂಡಿರುವುದು 
ಕಂಡುಬರುತ್ತದೆ. ಕಲಂ 103ರ ಅರ್ಜಿಯನ್ನು ವಿರೋಧಿಸಿ ಪ್ರತಿವಾದಿಯು ಸಲ್ಲಿಸಿರುವ ಆಕ್ಷೇಪಣೆಗಳನ್ನು ಈಗಾಗಲೇ 
ಮೇಲಿನಂತೆ ಗಮನಿಸಲಾಗಿದೆ. ಪ್ರತಿವಾದಿಯು ಸಲ್ಲಿಸಿರುವ ಆಕ್ಷೇಪಣೆಗಳ ಹಿನ್ನೆಲೆಯಲ್ಲಿ ವಾದಿ ಸಹಕಾರ ಸಂಘವು 
ಹಾಜರುಪಡಿಸಿರುವ ಪ್ರಪತ್ರ ನಮೂನೆ 15ನ್ನು ಷೆಡ್ಯೂಲ್‌ ಆಸ್ತಿಗೆ ಸಂಬಂಧಿಸಿದಂತೆ ಪರಿಶೀಲಿಸಲಾಗಿ, ಷೆಡ್ಯೂಲ್‌ ಆಸ್ತಿಯನ್ನು 
ಪ್ರತಿವಾದಿಯು ದಿನಾಂಕ:07.08.2004 ರಂದು ರೂ.2.09 ಲಕ್ಷಗಳಿಗೆ ರೀನಾ ಗೋಯಲ್‌ ಇವರಿಂದ ಖರೀದಿ ಮಾಡಿರುವುದು 
ಸ್ಪಷ್ಟವಾಗಿರುತ್ತದೆ. ಹೀಗಾಗಿ ಪ್ರತಿವಾದಿಗೆ ಸೇರಿದ ಆಸ್ತಿಯು ಅವಿಭಕ್ತ ಕುಟುಂಬಕ್ಕೆ ಸೇರಿದ ಆಸ್ತಿಯೆಂದು ನಿರೂಪಿಸಲು 
ಯಾವುದೇ ಪ್ರತ್ಯೇಕ ದಾಖಲಾತಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದಿಲ್ಲ. ಹೀಗಾಗಿ ವಾದಿ ಸಹಕಾರ 
ಸಂಘವು ಕಲಂ 103 ರೀತ್ಯಾ ಸಲ್ಲಿಸಿರುವ ಅರ್ಜಿಯಲ್ಲಿ ವಿವರಿಸಿರುವ ಅಂಶಗಳು ನಿಜವೆಂಬುದು ಮೇಲ್ನೋಟಕ್ಕೆ 
ಕಂಡುಬರುತ್ತದೆ. ಅಲ್ಲದೇ ಪ್ರತಿವಾದಿಯು ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವುದನ್ನು 
ತಡೆಯದಿದ್ದಲ್ಲಿ ಈ ಪ್ರಕರಣದಲ್ಲಿ ನೀಡಬಹುದಾದ ಆದೇಶವನ್ನು ವಾದಿ ಸಹಕಾರ ಸಂಘವು ಜಾರಿಗೊಳಿಸಲು ಸಾಧ್ಯವಾದಂತಹ 
ಪರಿಸ್ಥಿತಿ ನಿರ್ಮಾಣವಾಗಲಿದೆಯೆಂಬ ಅಂಶವನ್ನು ಈ ನ್ಯಾಯಾಲಯವು ಮನವರಿಕೆ ಮಾಡಿಕೊಂಡಿದೆ. ಕಾರಣ ಕೆಳಗಿನ 
ಆದೇಶ. 
ಆದೇಶ 

ಈ ಮೇಲೆ ವಿವರಿಸಿದ ಹಿನ್ನೆಲೆಯಲ್ಲಿ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 103(1)ರ ನ್ವಯ 
ಮತ್ತು ಸರ್ಕಾರ ಅಧಿಸೂಚನೆಯ ಕ್ರಮಾಂಕ ಸಿಎಂಡಬ್ಲ್ಯೂ/99/ಸಿಎಲ್‌ಎಂ 01 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತ ಎಂ.ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪ ನಿಬಂಧಕರು, ಬೆಂಗಳೂರು ನಗರ 
ಜಿಲ್ಲೆ-2, ಬೆಂಗಳೂರು, ಆದ ನಾನು ಪ್ರತಿವಾದಿಗೆ ಸಂಬಂಧಿಸಿದಂತೆ ಈ ಕೆಳಗೆ ವಿವರಿಸಿರುವ ಸ್ಥಿರಾಸ್ತಿಯನ್ನು ಷರತ್ತಿಗೊಳಪಟ್ಟ 
ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ ಈ ಮೂಲಕ ಆದೇಶ ನೀಡಿರುತ್ತೇನೆ. 

SCHEDULE OF PROPERTY 

Apartment bearing No.S-302 approximately measuring 1200 sft built-up area bearing BMP Khata 
No.03, Konena Agrahara Main Road, Bangalore, measuring from East to West-55 ft and North to South 
65 ft, bounded by: 

East: Property of Nanjunda Reddy 

West: Road 

South: Property of Nanjunda Reddy 

North: Property of Nanjunda Reddy 

ಪ್ರತಿವಾದಿಯು ಒಂದು ವೇಳೆ ಈ ಜಪ್ತಿ ಪೂರ್ವ ಆದೇಶವನ್ನು ತೆರವುಗೊಳಿಸಲು ಇಚ್ಛಿಸಿದಲ್ಲಿ ರೂ.28,41,990-00 
ಗಳನ್ನು ದಿನಾಂಕ:01.04.2005 ರಿಂದ ಅನ್ವಯವಾಗುವಂತೆ ಶೇಕಡಾ 18ರ ಬಡ್ಡಿ ದರದೊಂದಿಗೆ, ಈ ಪ್ರಾಧಿಕಾರವು 
ಬೆ೦ಗಳೂರು ಜಿಲ್ಲಾ ಹಾಗೂ ಬೆ೦ಗಳೂರು ಗ್ರಾಮಾಂತರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿಯಮಿತ, ಚಾಮರಾಜಪೇಟೆ, 
ಬೆಂಗಳೂರು ಇದರಲ್ಲಿ ಹೊಂದಿರುವ ಖಾತೆಗೆ ಈ ಆದೇಶದಿಂದ 30 ದಿನಗಳೊಳಗಾಗಿ ಅಥವಾ ಅದಕ್ಕೆ ಮುಂಚಿತವಾಗಿ ಜಮಾ 
ಮಾಡಿ ಅಧಿಕೃತ ಚಲನ್‌/ ರಸೀತಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಪ್ರತಿವಾದಿಗೆ ಈ ಮೂಲಕ 
ಆದೇಶಿಸಲಾಗಿದೆ. 

ಒಂದು ವೇಳೆ ಪ್ರತಿವಾದಿಯು ಮೇಲೆ ತಿಳಿಸಿದಂತೆ ನಿಗದಿತ ದಿನಾಂಕದೊಳಗಾಗಿ ನಗದು ಭದ್ರತೆಯನ್ನು ನೀಡಲು 
ವಿಫಲರಾದಲ್ಲಿ ಷರತ್ತಿಗೊಳಪಟ್ಟು ನೀಡಿರುವ ಈ ಜಪ್ತಿ ಪೂರ್ವ ಆದೇಶವನ್ನು ಸ್ಥಿರೀಕರಿಸಬಹುದಾಗಿದೆ. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ:26.12.2008ರಂದು 
ನೀಡಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 

ಪಿ.ಆರ್‌.87 ಬೆ೦ಗಳೂರು ನಗರ ಜಿಲ್ಲೆ-2, ಬೆ೦ಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೭೩ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 


ನ್ಯಾಯಾಲಯದಲ್ಲಿ 
ಸಂಖ್ಯೆ ಎಸ್‌ಡಿಕೆ/5/ ಡಿಟಿಸಿಆರ್‌/2008-09, ದಿನಾ೦ಕ:29ನೇ ನವೆಂಬರ್‌, 2008 
ಉಪಸ್ಥಿತರು: ನೂರ್‌ಮಹಮ್ಮದ್‌ ಹುಸೇನ್‌ 


ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಎಕ್ಸೈಜ್‌. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಫಿರ್ಯಾದುದಾರರು: ಆರೋಪಿ: 
ಅಬಕಾರಿ ಉಪ ನಿರೀಕ್ಷಕರು (1) ಪುತ್ತೂರು ವಲಯ, ಪ್ರವೀಣ್‌ ಕುಮಾರ್‌, 29 ವರ್ಷ, ಬಿನ್‌ ರಾಮಣ್ಣ ನಾಯ್ಕ್‌. 
ಪುತ್ತೂರು. ಮುಂಡಕೊಚ್ಚಿ ಮನೆ, ಅರಿಯಡ್ಕ ಗ್ರಾಮ, ಪುತ್ತೂರು. 


(ವಾಹನದ ಮಾಲೀಕರು ಹಾಗೂ ಆರೋಪಿ) 

ಪ್ರಕರಣದ ಮುಖ್ಯಾಂಶಗಳು: 

ಅಬಕಾರಿ ಉಪ ನಿರೀಕ್ಷಕರು (1. ಪುತ್ತೂರು ವಲಯ, ಪುತ್ತೂರು ಇವರು ದಿನಾಂಕ:26.08.2008ರಂದು ರಾತ್ರಿ 
10.00 ಗಂಟೆ ಸಮಯದಲ್ಲಿ ಪುತ್ತೂರು ತಾಲ್ಲೂಕು ಪುತ್ತೂರು ಪೇಟೆಯ ಬೈಪಾಸ್‌ ಸರ್ಕಲ್‌ನಲ್ಲಿ ಅಕ್ರಮವಾಗಿ ಮದ್ಯವನ್ನು 
ಸಾಗಾಟ ಮಾಡುತ್ತಿರುವ ಬಗ್ಗೆ ದೊರೆತ ಖಚಿತ ವರ್ತಮಾನದ ಮೇರೆಗೆ ತಮ್ಮ ಸಿಬ್ಬಂದಿಯವರ ಸಮೇತ ಸದ್ರಿ ಸ್ಥಳದಲ್ಲಿ 
ರಸ್ಕೆಗಾವಲು ನಡೆಸುತ್ತಿರುವಾಗ ಪುತ್ತೂರು ಪೇಟೆಯ ಬೈಪಾಸ್‌ ರಸ್ತೆಯಿಂದ ಕಾವು ಕಡೆಗೆ ಬರುತ್ತಿದ್ದ, ಬಜಾಜ್‌ ಆಟೋ ರಿಕ್ಷಾ 
ಸಂಖ್ಯೆ ಕೆಎ-21-4514 ನ್ನು ನಿಲ್ಲಿಸಲು ಸೂಚನೆ ನೀಡಿದಾಗ ಆಟೋರಿಕ್ಷಾ ಚಾಲಕ ರಿಕ್ಷಾವನ್ನು ದಾರಿ ಮಧ್ಯದಲ್ಲಿ ಬಿಟ್ಟು 
ಪರಾರಿಯಾಗಿರುತ್ತಾನೆ. ಆಟೋರಿಕ್ಷಾದ ಚಾಲಕನ ಹೆಸರು ಪ್ರವೀಣ್‌ ಕುಮಾರ್‌, ಬಿನ್‌ ರಾಮಣ್ಣ ನಾಯ್ಕ್‌, ಮುಂಡಕೊಚ್ಚಿ ಮನೆ, 
ಅರಿಯಡ್ಕ ಗ್ರಾಮ, ಪುತ್ತೂರು ಎಂಬುದುದಾಗಿದ್ದು, ಆಟೋ ರಿಕ್ಷಾದ ಮುಂಭಾಗದಲ್ಲಿ “ಸ್ಕಂದಶ್ರೀ” ಎಂದು ಹೆಸರು 
ನಮೂದಿಸಲಾಗಿರುವುದು. ಆಟೋರಿಕ್ಟಾವನ್ನು ಶೋಧನೆ ಮಾಡಲೆಂದು ಮಾನ್ಯ ನ್ಯಾಯಾಲಯದಿಂದ ಶೋಧನೆ ವಾರೆಂಟ್‌ 
ತರಲು ಕಾಲಾವಕಾಶ ಇಲ್ಲದಿರುವ ಕಾರಣ ಹಾಗೂ ಪುರಾವೆಗಳು ನಾಶವಾಗುವ ಕಾರಣದಿಂದ ತಮ್ಮ ಸಿಬ್ಬಂದಿಯವರ 
ಸಮಕ್ಷಮ, ಶೋಧನೆ ಮೆಮೊವನ್ನು ತಯಾರಿಸಿ, ಆಟೋ ರಿಕ್ಷಾವನ್ನು ಶೋಧನೆ ನಡೆಸಿದಾಗ ವಾಹನದ ಸೀಟಿನ ಹಿ೦ಬದಿಯಲ್ಲಿ 
ಮದ್ಯ ತುಂಬಿದ 5 ರಟ್ಟಿನ ಪೆಟ್ಟಿಗೆಗಳು ಈ ಕೆಳಗಿನಂತೆ ಇರುವುದು ಕಂಡುಬಂತು. 

1) ವನ್‌ ಆಫ್‌ ವಿಸ್ಥಿ-180 ಎಂ.ಎಲ್‌.ನ 48 ಸೀಸೆಗಳಂತೆ ಒಟ್ಟು-3 ರಟ್ಟಿನ ಪೆಟ್ಟಿಗೆಗಳು-25.920 ಲೀಟರ್‌. 

2) ಹೈವೇ ನಂ.1 ವಿಸ್ಕಿ-180 ಎಂ.ಎಲ್‌.ನ 48 ಸೀಸೆಗಳಂತೆ 1 ರಟ್ಟಿನ ಪೆಟ್ಟಿಗೆಯಲ್ಲಿ -8.640 ಲೀ. 

3) 3 ವನ್‌ ಆಫ್‌ ಖಃ ರಮ್‌-180 ಎಂ.ಎಲ್‌.ನ 48 ಸೀಸೆಗಳಂತೆ 1 ರಟ್ಟಿನ ಪೆಟ್ಟಿಗೆಯಲ್ಲಿ-8.640 ಲೀ (ಒಟ್ಟು 
43.200 ಲೀಟರ್‌ ಮದ್ಯ) 

ರಾಸಾಯನಿಕ ವಿಶ್ಲೇಷಣೆಗಾಗಿ ಪ್ರತಿ 5 ರಟ್ಟಿನ ಪೆಟ್ಟಿಗೆಗಳಿಂದ 180 ಎಂ.ಎಲ್‌.ನ ತಲಾ ಒಂದರಂತೆ 5 ಮದ್ಯದ 
ಬಾಟಲಿಗಳನ್ನು ತೆಗೆದು ಬಟ್ಟೆ ದಾರಗಳಿಂದ ಸುತ್ತಿ ಇಲಾಖೆಯ ಸೀಲು ಮಾಡಿ ಸ್ಥಳದಲ್ಲಿಯೇ ಮಾದರಿ ಸೀಲನ್ನು ತಯಾರಿಸಿ, 
ಮಾದರಿ ಬಾಟಲಿಗಳಿಗೂ ಹಾಗೂ ಮದ್ಯದ ಬಾಟಲಿಗಳಿಗೆ ಪರಾರಿಯಾದ ಆರೋಪಿಯ ಹೆಸರು ಮತ್ತು ವಿಳಾಸದ ಗುರುತಿನ 
ಚೀಟಿಯನ್ನು ಅಂಟಿಸಲಾಯಿತು. ಇದು ಕರ್ನಾಟಕ ಅಬಕಾರಿ ಕಾಯಿದೆ ಸೆಕ್ಷನ್‌-11 ಮತ್ತು 14ರ ಪ್ರಕಾರ ಅಪರಾಧವಾಗಿದ್ದು, 
ಸೆಕ್ಷನ್‌ 32, 34 ಮತ್ತು 38ಎ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ಪರಾರಿಯಾದ ಆರೋಪಿಯ ವಿರುದ್ಧ ತಕ್ಷೀರು 
ಸಂಖ್ಯೆ:7/2008-09 ದಿನಾಂಕ:26.08.2008ರಂದು ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಕೈಗೊಂಡ ಅಬಕಾರಿ ಉಪ ನಿರೀಕ್ಷಕರು (1), ಪುತ್ತೂರು ವಲಯ ಇವರ ತನಿಖಾ ವರದಿ 
ಸಂಖ್ಯೆ: ಆರ್‌ಸಿಆರ್‌/23/2008-09 ದಿನಾಂಕ:17.09.2008ರ ವರದಿಯಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಬಜಾಜ್‌ 
ಆಟೋರಿಕ್ಷಾ ಸಂಖ್ಯೆ: ಕೆಎ-21-4514ರ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯನ್ನು ಸಂಬಂಧ ಪಟ್ಟ ಸಾರಿಗೆ ಅಧಿಕಾರಿಯವರಿಂದ ಪಡೆದು 
ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯ ಪ್ರಕಾರ ವಾಹನದ ನೊಂದಣಿ ಸಂಖ್ಯೆ: ಕೆಎ-21-4514 ಬಜಾಜ್‌ 
ಆಟೋರಿಕ್ಷಾವಾಗಿದ್ದು, ಇದರ ಚಾಸಿಸ್‌ ನಂ. AAFBGF03681 ಮತ್ತು ಇಂಜಿನ್‌ ನಂ. AAMBGF08181 ಆಗಿದ್ದು, ಇದರ 
ನೊಂದಣಿ ಮಾಲೀಕ ಶ್ರೀ ಪ್ರವೀಣ್‌ ಕುಮಾರ್‌ ಬಿನ್‌ ರಾಮಣ್ಣ ನಾಯ್ಕ್‌, ಮು೦ಡಕೊಚ್ಚಿ ಮನೆ, ಅರಿಯಡ್ಕ ಗ್ರಾಮ, ಪುತ್ತೂರು 
ಆಗಿರುತ್ತಾರೆ. 

ವಾಹನದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯ ಪ್ರಕಾರ ವಾಹನದ ನೊಂದಣಿ ಮಾಲೀಕರಾದ ಶ್ರೀ ಪ್ರವೀಣ್‌ ಕುಮಾರ್‌ 
ಇವರಿಗೆ ಈ ಪ್ರಾಧಿಕಾರದಿಂದ ಕರ್ನಾಟಕ ಅಬಕಾರಿ ಕಾಯಿದೆ 1965 ಸೆಕ್ಷನ್‌ 43 ಬಿ ಪ್ರಕಾರ ಕಾರಣ ಕೇಳಿ ನೋಟೀಸನ್ನು 
ನೊಂದಣಿ ಅಂಚೆ ಮೂಲಕ ನೀಡಲಾಗಿದ್ದು, ಸದರಿ ನೋಟೀಸನ್ನು ಆರ್‌.ಸಿ. ಮಾಲೀಕರಾದ ಶ್ರೀ ಪ್ರವೀಣ್‌ ಕುಮಾರ್‌ ಇವರು 
ಪಡೆದುಕೊಂಡಿರುವ ಬಗ್ಗೆ ಅಂಚೆ ನೊಂದಾಯಿತ ಸ್ವೀಕೃತಿ ದಿನಾ೦ಕ:03.1.2008ರಂದು ಈ ಪ್ರಾಧಿಕಾರಕ್ಕೆ ಬಂದಿರುತ್ತದೆ. ಆದರೆ 


೨೦೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಸದರಿ ವಾಹನದ ಮಾಲೀಕರು ಇದುವರೆಗೂ ಕಾರಣ ಕೇಳಿ ನೋಟೀಸಿಗೆ ಸಮಜಾಯಿಷಿಯನ್ನಾಗಲೀ ಅಥವಾ ವಾಹನದ 
ಬಿಡುಗಡೆಗಾಗಿ ಯಾವುದೇ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಅಬಕಾರಿ ಉಪ ನಿರೀಕ್ಷಕರು (1), ಪುತ್ತೂರು ವಲಯ, ಪುತ್ತೂರು ಇವರ ತನಿಖಾ ವರದಿ ಸಂಖ್ಯೆ:23/2008-09 
ದಿನಾ೦ಕ:25.10.2008ರ ವರದಿಯಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಮದ್ಯದಿಂದ ತೆಗೆದ ಸ್ಕಾಂಪಲ್‌ಗಳನ್ನು ರಾಸಾಯನಿಕ 
ವಿಶ್ಲೇಷಣೆಗೆ ಕಳುಹಿಸಲಾಗಿದ್ದು, ರಾಸಾಯನಿಕ ವಿಶ್ಲೇಷಕರ ವರದಿ ಸಂಖ್ಯೆ: ಇ438-5 ದಿನಾ೦ಕ:04.10.2008ರ ವರದಿಯಲ್ಲಿ 
ಮದ್ಯದ ಮದ್ಯಸಾರ ಪ್ರಮಾಣ 42.0% ಇರುವುದಾಗಿ ದೃಢೀಕರಣ ಪತ್ರ ನೀಡಿರುತ್ತಾರೆ. ಸದರಿ ವರದಿಯಂತೆ ತಕ್ಷೀರಿನಲ್ಲಿ 
ವಶಪಡಿಸಿಕೊಂಡ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು ಶಿಫಾರಸ್ಸು ಮಾಡಿರುವ ಮೇರೆಗೆ ಈ 
ಪ್ರಾಧಿಕಾರದ ಆದೇಶ ಸಮ ಸಂಖ್ಯೆ ದಿನಾಂಕ:06.12.2008ರ ಆದೇಶದಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನದ 
ಮುಟ್ಟುಗೋಲು ಪ್ರಕ್ರಿಯೆಯನ್ನು ಕಾಯ್ದಿರಿಸಿ, ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊ೦ಡು ಮದ್ಯವನ್ನು ಅಬಕಾರಿ 
ನಿರೀಕ್ಷಕರು, ಪುತ್ತೂರು ವಲಯ ಇವರ ಸಮಕ್ಷಮ ಸೂಕ್ತ ಮಹಜರು ಕ್ರಮ ಜರುಗಿಸಿ ನಾಶಪಡಿಸಲು ಆದೇಶಿಸಲಾಗಿರುತ್ತದೆ. 

ನಂತರ ವಿಚಾರಣೆಯನ್ನು ಪ್ರಾರಂಭಿಸಿ ಸರ್ಕಾರದ ಪರ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಿ ಸಾಕ್ಷಿಗಳ ಹೇಳಿಕೆಯನ್ನು 
ಪಡೆಯಲಾಗಿರುತ್ತದೆ. ಪ್ರತಿರಕ್ಷಾ ಸಾಕ್ಷಿಗಳು ಹಾಜರಾಗದೇ ಇದ್ದುದರಿಂದ ಪ್ರತಿ ರಕ್ಷಾ ಸಾಕ್ಷಿಗಳ ಹೇಳಿಕೆಯನ್ನು 
ಪಡೆಯಲಾಗಿರುವುದಿಲ್ಲ. 

ಈ ಪ್ರಕರಣದಲ್ಲಿ ಸರ್ಕಾರದ ಅಭಿಯೋಜನ ಪರ ಸಲ್ಲಿಸಿರುವ ಸಾಕ್ಷಾಧಾರಗಳಿಂದ ಈ ಕೆಳಗಿನ ವಿವಿಧಾಂಶಗಳನ್ನು 
ತೀರ್ಮಾನಿಸುವುದು ಅಗತ್ಯವಾಗಿದ್ದು ಪರಿಶೀಲನಾಂಶಗಳು ಈ ಕೆಳಗಿನಂತಿರುತ್ತದೆ. 

1) ದಿನಾಂಕ:26.08.2008ರಂದು ಬಜಾಜ್‌ ಆಟೋರಿಕ್ಷಾ ಸಂಖ್ಯೆ ಕೆಎ-21-4514ರಲ್ಲಿ ಅಕ್ರಮವಾಗಿ ಯಾವುದೇ 
ರಹದಾರಿ ಪತ್ರವಿಲ್ಲದೆ ಮದ್ಯ ಸಾಗಾಣಿಕೆ ಮಾಡಲಾಗಿದೆಯೇ? 

2) ವಶಪಡಿಸಿಕೊಂಡಿರುವ ವಾಹನ ಮಾಲೀಕ ತಾನೆಂದು ತನಗೆ ತಿಳಿಯದೇ ಅಕ್ರಮ ಮದ್ಯ ಸಾಗಾಣಿಕೆಗೆ 
ವಾಹನವನ್ನು ಉಪಯೋಗಿಸಲ್ಪಟ್ಟಿತ್ತು ಎಂಬುದನ್ನು ವಾಹನ ಮಾಲೀಕರು ಸಾಬೀತುಪಡಿಸಿದ್ದಾರೆಯೇ? 

3) ಜಪ್ತುಪಡಿಸಲಾಗಿರುವ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ? 

ಒಂದನೇ ಅಂಶವನ್ನು ಗುಣಾತ್ಮಕವಾಗಿ, ಎರಡನೇ ಅಂಶವನ್ನು ನಕಾರಾತ್ಮಕವಾಗಿ ಮತ್ತು ಮೂರನೇ ಅಂಶವನ್ನು 
ಅಂತಿಮ ಆದೇಶದಂತೆ. 
ಪ್ರಾ.ಸ-1: 

ಶ್ರೀ ಯಾಕೂಬ್‌ ಖಾನ್‌, ಅಬಕಾರಿ ಉಪ ನಿರೀಕ್ಷಕರು (1) ಪುತ್ತೂರು ವಲಯ ಇವರು 
ದಿನಾ೦ಕ:26.12.2008ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಇವರು ಪ್ರಕರಣದ ಫಿರ್ಯಾದುದಾರರಾಗಿದ್ದು, ತಮ್ಮ 
ಸಾಕ್ಷಿಯನ್ನು ನೀಡಿರುತ್ತಾರೆ. ತಾನು ದಿನಾ೦ಕ:04.04.2008ರಿ೦ದ ಪುತ್ತೂರು ವಲಯ ಅಬಕಾರಿ ಉಪ ನಿರೀಕ್ಷಕನಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದೇನೆ. ದಿನಾಂಕ:26.08.2008ರಂದು ರಾತ್ರಿ 10.00 ಗಂಟೆ ಸಮಯಕ್ಕೆ ಪುತ್ತೂರು ಪೇಟೆಯ ಬೈಪಾಸ್‌ 
ಸರ್ಕಲ್‌ನಲ್ಲಿ ದುಗ್ಗಣ್ಣ ದೇರಣ್ಣ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ರಸ್ತೆ ಗಾವಲು ನಡೆಸುತ್ತಿದ್ದಾಗ ಪುತ್ತೂರು ಪೇಟೆ ಬೈಪಾಸ್‌ 
ರಸ್ತೆಯಿಂದ ಕಾವು ಕಡೆ ಹೋಗುತ್ತಿದ್ದ ಬಜಾಜ್‌ ಆಟೋ ರಿಕ್ಷಾ ಇದರ ನೊಂದಣಿ ಸಂಖ್ಯೆ: ಕೆಎ-21-4514 ಇದನ್ನು ತಡೆದು 
ನಿಲ್ಲಿಸಲಾಗಿದ್ದು, ಅದರ ಚಾಲಕನು ನಮ್ಮನ್ನು ನೋಡಿ ಪರಾರಿಯಾಗಿರುತ್ತಾನೆ. ಸದರಿ ಚಾಲಕನ ಹೆಸರು ಪ್ರವೀಣ್‌ ಕುಮಾರ್‌, 
ಪ್ರಾಯ:29 ವರ್ಷ, ತಂದೆ: ರಾಮಣ್ಣ ನಾಯ್ಕ, ಮುಂಡಕೊಚ್ಚಿ ಮನೆ, ಅರಿಯಡ್ಕ ಗ್ರಾಮ, ಪುತ್ತೂರು ತಾಲ್ಲೂಕು 
ಎ೦ಬುವವನಾಗಿದ್ದು, ಆಟೋರಿಕ್ಷಾದ ಮುಂಭಾಗದಲ್ಲಿ ಸ್ಕಂದ ಶ್ರೀ ಎಂದು ಹೆಸರು ನಮೂದಿಸಲಾಗಿತ್ತು. ಸದರಿ ವಾಹನವನ್ನು 
ಪರಿಶೀಲಿಸಲಾಗಿ ಅದರಲ್ಲಿ ಮದ್ಯ ತುಂಬಿದ ರಟ್ಟಿನ ಪೆಟ್ಟಿಗೆಗಳಿದ್ದುದು ಕಂಡು ಬ೦ತು. ಸದರಿ ವಾಹನದ ಶೋಧನೆ ಮಾಡಲು 
ಮಾನ್ಯ ನ್ಯಾಯಾಲಯದಿಂದ ಶೋಧನೆ ವಾರೆಂಟ್‌ ತರಲು ಕಾಲಾವಕಾಶ ಇಲ್ಲದಿರುವ ಕಾರಣ ಹಾಗೂ ಪುರಾವೆ ಮಾಸಿ 
ಹೋಗುವ ಕಾರಣ ನಮ್ಮ ಸಿಬ್ಬಂದಿಯ ಸಮಕ್ಷಮ ಒಂದು ಶೋಧನೆ ಮೆಮೊವನ್ನು ತಯಾರಿಸಿ ವಾಹನವನ್ನು 
ಶೋಧಿಸಲಾಯಿತು. ಸದರಿ ಶೋಧನೆ ಮೆಮೊ ಪ್ರತಿಯನ್ನು ಈ ದಿನ ವಿಚಾರಣೆ ಸಂದರ್ಭದಲ್ಲಿ ನಾನು ಗುರುಗಿಸಿದ್ದು ಈ 
ದಾಖಲೆಯನ್ನು ನಿಶಾನೆ ಪಿ-1 ಎಂದು ಗುರುತಿಸಲಾಯಿತು. ವಾಹನದ ಸೀಟಿನ ಹಿ೦ಬದಿ ಒಟ್ಟು 5 ರಟ್ಟನ ಪೆಟ್ಟಗೆಗಳು ಇದ್ದುದು 
ಕಂಡು ಬಂತು ಅವುಗಳನ್ನು ಪರಿಶೀಲಿಸಲಾಗಿ-180 ಎಂ.ಎಲ್‌.ನ ವನ್‌ ಆಫ್‌ ವಿಸ್ಕಿ ಎಂಬ ಲೇಬಲ್‌ ಇರುವ-48 ಬಾಟಲಿಗಳು 
ಒಟ್ಟು 3 ರಟ್ಟಿನ ಪೆಟ್ಟಿಗೆಗಳು, 1 ರಟ್ಟಿನ ಪೆಟ್ಟಿಗೆಯಲ್ಲಿ 180 ಎಂ.ಎಲ್‌.ನ ಹೈವೇ ನಂ.1 ವಿಸ್ಕಿ-48 ಸೀಸೆಗಳು ಹಾಗೂ 180 
ಎಂ.ಎಲ್‌.ನ ವನ್‌ ಆಫ್‌ ರಮ್‌ 0೦೦೬ ರಮ್‌ 48 ಸೀಸೆಗಳಂತೆ 1 ರಟ್ಟಿನ ಪೆಟ್ಟಿಗೆಯಲ್ಲಿ ಇದ್ದದ್ದು ಕಂಡು ಬಂತು. ನಂತರ 
ರಾಸಾಯನಿಕ ವಿಶ್ಲೇಷಣೆಗಾಗಿ ದೊರೆತ 5 ರಟ್ಟಿನ ಪೆಟ್ಟಿಗೆಗಳಿಂದ ತಲಾ 1 ರಂತೆ 180 ಮಿಲಿ ತುಂಬಿದ ಒಟ್ಟು 5 ಮದ್ಯದ 
ಬಾಟಲಿಗಳನ್ನು ತೆಗೆಯಲಾಯಿತು. ಸದರಿ ಬಾಟಲಿಗಳಿಗೆ ಬಟ್ಟೆ ದಾರ ಕಟ್ಟಿ ಇಲಾಖಾ ಸೀಲಿನಿಂದ ಸೀಲು ಮಾಡಲಾಯಿತು. 
ಸ್ಥಳದಲ್ಲಿಯೇ ಮಾದರಿ ಸೀಲನ್ನು ತಯಾರಿಸಲಾಯಿತು. ಸದರಿ ಮಾದರಿಗಳಿಗೆ ಹಾಕಲಾದ ಇಲಾಖಾ ಸೀಲನ್ನು ಈ ದಿನ 
ವಿಚಾರಣೆ ಸಂದರ್ಭದಲ್ಲಿ ನಾನು ಗುರುತಿಸಿದ್ದು ಈ ದಾಖಲೆಯನ್ನು ನಿಶಾನೆ ಪ-2 ಎಂದು ಗುರುತಿಸಲಾಯಿತು. ಆರೋಪಿಯ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೭೫ 





ಹೆಸರು, ವಿಳಾಸ ಇರುವ ಗುರುತು ಚೀಟಿಯನ್ನು ಮಾದರಿ ಬಾಟಲಿಗಳಿಗೂ, ಸಿಕ್ಕಿದ ಸೊತ್ತುಗಳಿಗೂ ಅ೦ಟಿಸಲಾಯಿತು. ಸದರಿ 
ವಾಹನಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆ ಪತ್ರಗಳು ಸಿಕ್ಕಿರುವುದಿಲ್ಲ. ಕರ್ನಾಟಕ ಅಬಕಾರಿ ಕಾಯಿದೆ ಪ್ರಕಾರ ಇದು ಒಂದು 
ಅಕ್ರಮ ಸಾಗಾಟ ಪ್ರಕರಣವಾಗಿರುವುದರಿಂದ ಸದರಿ ಸೊತ್ತುಗಳನ್ನು ವಶಪಡಿಸಿಕೊಂಡು ಆರೋಪಿ ಇಲ್ಲದಿರುವ ಕಾರಣ 
ಇಲಾಖಾ ಸಿಬ್ಬಂದಿಯವರನ್ನೇ ಪ೦ಚರನ್ನಾಗಿ ಇರಿಸಿಕೊಂಡು ಸ್ಥಳದಲ್ಲೇ ಸೊತ್ತುಗಳ ಜಪ್ತಿನ ಬಗ್ಗೆ ಮಹಜರನ್ನು ಮತ್ತು ಸೊತ್ತು 
ಪಟ್ಟಿಗಳನ್ನು ತಯಾರಿಸಲಾಯಿತು. ಸದರಿ ಮಹಜರನ್ನು ನಿಶಾನೆ ಪಿ-3 ಎಂದು ಗುರುತಿಸಲಾಯಿತು. ಮತ್ತು ಜಪ್ತುಪಡಿಸಿದ 
ಸೊತ್ತುಗಳ ಪಟ್ಟಿಯನ್ನು ನಿಶಾನೆ ಪಿ-4 ಎಂದು ಗುರುತಿಸಿರುತ್ತೇನೆ. ಮತ್ತು ಸುಮಾರು 11-00 ಗಂಟೆ ರಾತ್ರಿಗೆ ಕಛೇರಿಗೆ 
ವಾಪಾಸ್ಸು ಬಂದು ಪತ್ತೆ ಮಾಡಲಾದ ಪ್ರಕರಣಕ್ಕೆ ಸಂಬಂಧಿಸಿ ಮೊಕದ್ದಮೆ ದಾಖಲಿಸಿ ಪ್ರಥಮ ಮಾಹಿತಿ ವರದಿಯನ್ನು 
ತಯಾರಿಸಲಾಯಿತು. ಸದರಿ ಪ್ರಥಮ ಮಾಹಿತಿ ವರದಿಯನ್ನು ನಿಶಾನೆ ಪಿ-5 ಎಂದು ಗುರುತಿಸಲಾಯಿತು. ಮರುದಿವಸ ಮಾನ್ಯ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಪುತ್ತೂರು ಇವರಿಗೆ ಮೊಕದ್ದಮೆಯ ಪ್ರಥಮ ಮಾಹಿತಿ ವರದಿಯನ್ನು ಒಪ್ಪಿಸಿರುತ್ತೇನೆ. ಹಾಗೂ 
ಈ ಪ್ರಾಧಿಕಾರಕ್ಕೆ ಸೊತ್ತುಗಳ ವರದಿ, ಮಹಜರು ಹಾಗೂ ಪ್ರಥಮ ಮಾಹಿತಿ ವರದಿಗಳನ್ನು ಅದೇ ದಿನ ಒಪ್ಪಿಸಿರುತ್ತೇನೆ. 
ದಿನಾಂಕ:28.08.2008ರಂದು ಪ್ರಕರಣಕ್ಕೆ ಸಂಬಂಧಿಸಿದ 180 ಎ೦ಎಲ್‌ನ 5 ಮಾದರಿ ಸೀಸೆಗಳನ್ನು ನಮ್ಮ ಕಛೇರಿಯ ಅಬಕಾರಿ 
ರಕ್ಷಕನಾದ ವಿಶ್ವನಾಥ ಗೌಡ ಇವರ ಮೂಲಕ ರಾಸಾಯನಿಕ ವಿಶ್ಲೇಷಕರ ಕಛೇರಿ, ಮಂಗಳೂರು ಇವರಿಗೆ ಕಳುಹಿಸಿ 
ಕೊಟ್ಟಿರುತ್ತೇನೆ. ಸದರಿ ರಾಸಾಯನಿಕ ವಿಶ್ಲೇಷಕರ ಕಛೇರಿಯಿಂದ ದಿನಾಂಕ:17.10.2008ರಂದು ರಾಸಾಯನಿಕ ವಿಶ್ಲೇಷಣ ವರದಿ 
ಪಡೆದುಕೊಂಡಿರುತ್ತೇನೆ. ಸದರಿ ವರದಿಯನ್ನು ನಿಶಾನೆ ಪಿ-6 ಎಂದು ಗುರುತಿಸಲಾಯಿತು. ನಂತರ ವಶಪಡಿಸಿಕೊಳ್ಳಲಾದ 
ಆಟೋ ರಿಕ್ಷಾ ಸಂಖ್ಯೆ: ಕೆಎ-21-4154 ಇದರ ಮಾಲೀಕತ್ವದ ಬಗ್ಗೆ ಮಾಹಿತಿ ಪಡೆಯಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಪುತ್ತೂರು ಇವರಿಗೆ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ ನೀಡಲು ಪತ್ರ ಬರೆದಿರುತ್ತೇನೆ. ಸದರಿ ಪತ್ರವನ್ನು ನಿಶಾನೆ ಪಿ-7 ಎಂದು 
ಗುರುತಿಸಲಾಯಿತು. ಹಾಗೂ ಸದರಿ ವಾಹನದ ಬಗ್ಗೆ ದಿನಾಂಕ:28.08.2008 ರಂದೇ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ 
ಪಡೆದುಕೊಂಡಿರುತ್ತೇನೆ. ಸದರಿ ವರದಿಯನ್ನು ನಿಶಾನೆ ಪಿ-8 ಎಂದು ಗುರುತಿಸಲಾಯಿತು. ಸದರಿ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ ಪ್ರಕಾರ 
ಅಪರಾಧ ಸಂದರ್ಭದಲ್ಲಿ ಆಟೋರಿಕ್ಷಾವನ್ನು ಬಿಟ್ಟು ಪರಾರಿಯಾಗಿದ್ದ ವ್ಯಕ್ತಿ ಪ್ರವೀಣ್‌ ಕುಮಾರ್‌, ಬಿನ್‌ ರಾಮಣ್ಣ ನಾಯ್ಕ 
ಇವರೇ ವಾಹನದ ಮಾಲೀಕರು ಎಂಬುದಾಗಿ ತಿಳಿಸಿರುತ್ತಾರೆ. ಸದರಿ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ ಹಾಗೂ ರಾಸಾಯನಿಕ ವಿಶ್ಲೇಷಕರ 
ವರದಿಗಳನ್ನು ಒಪ್ಪಿಸಿ ದಿನಾಂಕ:25.10.2008 ರಂದು ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರಿಗೆ ಪ್ರಕರಣಕ್ಕೆ ಸಂಬಂಧಿಸಿ ವಶಪಡಿಸಿಕೊಳ್ಳಲಾದ ವಸ್ತುಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಸ್ತಾವನೆಯನ್ನು ಒಪ್ಪಿಸಿರುತ್ತೇನೆ. ಸದರಿ ಪ್ರಸ್ತಾವನೆ ಪ್ರತಿಯನ್ನು ನಿಶಾನೆ ಪಿ-9 ಎಂದು 
ಗುರುತಿಸಲಾಯಿತು. ನಂತರ ದಿನಾಂಕ:24.10.2008 ರಂದು ಈ ಪ್ರಕರಣಕ್ಕೆ ಸಂಬಂಧಿಸಿ ಮಾನ್ಯ ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಪುತ್ತೂರು ಇವರ ನ್ಯಾಯಾಲಯದಲ್ಲಿ ಆರೋಪಿ ವಿರುದ್ಧ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿರುತ್ತೇನೆ 
ಎ೦ದು ಸಾಕ್ಷಿ ನೀಡಿರುತ್ತಾರೆ. 

ವಾಹನದ ಮಾಲೀಕರಾದ ಶ್ರೀ ಪ್ರವೀಣ್‌ ಕುಮಾರ್‌ರವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 43ರಡಿ ವಾಹನದ 
ಮುಟ್ಟುಗೋಲು ಸಂಬಂಧ ನೀಡಿದ ನೋಟೀಸು ಜಾರಿಯಾಗಿ ಸ್ವೀಕೃತಿಯು ಅಂಚೆ ಇಲಾಖೆಯಿಂದ ವಾಪಸ್ಸು ಈ ಪ್ರಾಧಿಕಾರಕ್ಕೆ 
ಬಂದಿರುತ್ತದೆ ಹಾಗೂ ಹಾಜರಾತಿ ನೋಟೀಸು ಸಹ ಜಾರಿಯಾಗಿರುತ್ತದೆ. ಆದರೆ ವಾಹನದ ಮಾಲೀಕರು ಈ ಪ್ರಾಧಿಕಾರದ 
ಮುಂದೆ ಹಾಜರಾಗದೇ ಇರುವ ಪ್ರಯುಕ್ತ ಪಾಟೀ ಸವಾಲು ಇಲ್ಲವೆಂದು ಪರಿಗಣಿಸಲಾಗಿದೆ. 

1965ನೇ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ, ಅಥವಾ ಪತ್ತೆಯಾಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು, ಅವುಗಳು ಕಾನೂನು 
ಬದ್ಧವಾಗಿದೆಯೆಂದು ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತು ಪಡಿಸದೇ ಇದ್ದಲ್ಲಿ, ಸದರಿ ಸೊತ್ತುಗಳು, ಅಬಕಾರಿ ಕಾಯ್ದೆ ಕಲಂ 
43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು 
ಕಲಂ 43ಎ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಈ ಪ್ರಕರಣದ ಫಿರ್ಯಾದುದಾರರು ಪೂರಕವಾಗಿ ನೀಡಿರುವ ಸಾಕ್ಷ್ಯಾಧಾರದ ಮೇಲೆ ಹಾಗೂ ಲಭ್ಯವಿರುವ 
ದಾಖಲಾತಿಗಳಿಂದ ದಿನಾಂಕ:26.08.2008ರಂದು ಜಪ್ತುಪಡಿಸಿರುವ ಬಜಾಜ್‌ ಆಟೋರಿಕ್ಷಾ ಸಂಖ್ಯೆ: ಕೆಎ-21-4514ರಲ್ಲಿ 
ವಾಹನದ ಮಾಲೀಕರೇ ಸ್ವತಃ ಅಕ್ರಮವಾಗಿ ತನ್ನ ವಾಹನದಲ್ಲಿ ಮದ್ಯ ಸಾಗಾಣಿಕೆ ಮಾಡಿ, ಪರಾರಿಯಾಗಿರುವುದು ಪಿಡಬ್ಲ್ಯೂ- 
1ರವರ ಸಾಕ್ಷ್ಯದಿ೦ದ ಸಾಬೀತಾಗಿರುವುದರಿಂದ ಒಂದನೇ ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 

ಇದು ಅಕ್ರಮ ಮದ್ಯ ತನ್ನ ತಿಳುವಳಿಕೆಗೆ ಬಾರದೇ ನಡೆದಿದೆ ಎಂಬುದನ್ನು ಸಾಕ್ಟ್ಯಾಧಾರಗಳೊಂದಿಗೆ 
ಸಾಬೀತುಪಡಿಸುವುದು ವಾಹನ ಮಾಲೀಕರ ಆದ್ಯ ಹೊಣೆಗಾರಿಕೆಯಾಗಿರುತ್ತದೆ. ಆದರೆ ಈ ಪ್ರಕರಣದ ವಾಹನದ ಮಾಲೀಕರಿಗೆ 
ಕಲಂ 43(ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸು ಮತ್ತು ಹಾಜರಾತಿ ನೋಟೀಸು ನೋಂದಾಯಿತ ಅಂಚೆ ಮೂಲಕ 
ನೀಡಲಾಗಿದ್ದರೂ, ಸದರಿ ನೋಟೀಸನ್ನು ಆರ್‌.ಸಿ. ಮಾಲೀಕರಾದ ಶ್ರೀ ಪ್ರವೀಣ್‌ ಕುಮಾರ್‌ ಇವರು ದಿನಾಂಕ:03.11.2008 


೨೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 


ರಂದು ಸ್ವೀಕರಿಸಿದ್ದು, ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ನಾಲ್ಕು ತಿಂಗಳು ಕಳೆದಿದ್ದರೂ ಕಾರಣ ಕೇಳಿ ನೋಟೀಸಿಗೆ 
ಯಾವುದೇ ಸಮಜಾಯಿಷಿ ಉತ್ತರ ನೀಡದಿದ್ದು, ವಾಹನದ ಮಾಲೀಕರು ತನ್ನ ವಾಹನವನ್ನು ಪಡೆದುಕೊಳ್ಳುವ ಬಗ್ಗೆ ಕಾನೂನು 
ರೀತ್ಯಾ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಹಾಗೂ ವಾಹನದ ಮಾಲೀಕರು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ 
ಸಾಕ್ಟ್ಯಾಧಾರಗಳೊಂದಿಗೆ ವಾಹನವನ್ನು ತನ್ನ ತಿಳುವಳಿಕೆಗೆ ಬಾರದೇ ಅಕ್ರಮ ಮದ್ಯ ಸಾಗಾಣಿಕೆಗೆ ಉಪಯೋಗಿಸಲಾಗಿದೆ ಎಂದು 
ರುಜುವಾತುಪಡಿಸಲು ವಿಫಲರಾಗಿರುವುದನ್ನು ಪರಿಗಣಿಸಿದಾಗ, ವಾಹನದ ಮಾಲೀಕರು ತನ್ನ ತಿಳುವಳಿಕೆಯಿಂದಲೇ ತನ್ನ 
ವಾಹನದಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದಲ್ಲದೆ ನಿಶಾನೆ ಪಿ-6ರ ಪ್ರಕಾರ 
ಸಾಬೀತಾಗಿರುತ್ತದೆ. ಹಾಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗದೇ ಇರುವುದನ್ನು ಗಮನಿಸಿದಾಗ ವಾಹನ ಮಾಲೀಕರು 
ತನ್ನ ತಿಳುವಳಿಕೆಯಿ೦ದಲೇ ವಾಹನವನ್ನು ಅಕ್ರಮ ಮದ್ಯ ಸಾಗಾಣಿಕೆಗೆ ಬಳಸಿರುವುದು ನಿಸ್ಸಂದೇಹವಾಗಿ ಸಾಬೀತಾಗಿರುತ್ತದೆ. ಈ 
ಮೇಲಿನ ಕಾರಣಗಳಿಂದ ಎರಡನೇ ಅಂಶವನ್ನು ನಕಾರಾತ್ಮಕವಾಗಿ ಪರಿಗಣಿಸಿದೆ. 

ಈ ಮೇಲಿನ ಎಲ್ಲಾ ಕಾರಣಗಳಿಂದ ಹಾಗೂ ಲಭ್ಯವಿರುವ ದಾಖಲಾತಿಗಳಿಂದ ಈ ಪ್ರಕರಣದಲ್ಲಿ 
ಜಪ್ತುಪಡಿಸಲಾಗಿರುವ ಬಜಾಜ್‌ ಆಟೋರಿಕ್ಷಾವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿ ಕಂಡು 
ಬಂದಿರುವುದರಿಂದ ಈ ಪ್ರಕರಣದಲ್ಲಿ ಜಪ್ಪುಪಡಿಸಲಾಗಿರುವ ಬಜಾಜ್‌ ಆಟೋರಿಕ್ಷಾ ಸಂಖ್ಯೆ: ಕೆಎ-21-4514 ನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ 
ಜಿಲ್ಲೆ ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ನೇ ಕಲಂ 43(ಎ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಿಯಮ 43(ಬಿ) ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ಅಬಕಾರಿ ಉಪ 
ನಿರೀಕ್ಷಕರು(1), ಪುತ್ತೂರು ವಲಯ, ಪುತ್ತೂರು ಇವರ ತಕ್ಷೀರು ಸಂಖ್ಯೆ7/2008-09 ದಿನಾಂಕ:26.08.2008ರಲ್ಲಿ ಜಪ್ತು 
ಪಡಿಸಿಕೊಂಡಿರುವ ಬಜಾಜ್‌ ಆಟೋರಿಕ್ಷಾ ನಂ.ಕೆಎ-21-4514 (ಚಾಸಿಸ್‌ ನಂ. AAFBG೯03681 ಇಂಜಿನ್‌ ನಂ. 
AAMBGF08181) ನ್ನು ನಿಯಮ 43ಎ(2) ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:29.12.2008ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶ ಕುರಿತು ವಾಹನದ ವಿಲೆಯನ್ನು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ತರಲು ಆದೇಶಿಸಿದೆ. 

ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅನುಬಂಧ-! 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ: 
ಪ್ರಾ.ಸಾ-1 : ಶ್ರೀ ಯಾಕೂಬ್‌ ಖಾನ್‌ ಅಬಕಾರಿ ಉಪ ನಿರೀಕ್ಷಕರು (1). ಪುತ್ತೂರು ವಲಯ. 
ಅನುಬಂಧ-॥॥ 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲೆಗಳು: 

ನಿಶಾನೆ ಪಿ-1 : ಶೋಧನೆ ಮೆಮೊ 

ನಿಶಾನೆ ಪಿ-2 : ಮಾದರಿ ಸೀಲು 

ನಿಶಾನೆ ಪಿ-3 : ಮಹಜರು ಪ್ರತಿ 

ನಿಶಾನೆ ಪಿ-4 : ಜಪ್ತುಪಡಿಸಿದ ಸೊತ್ತುಗಳ ಪಟ್ಟ 

ನಿಶಾನೆ ಪಿ-5 : ಪ್ರಥಮ ವರ್ತಮಾನ ವರದಿ 

ನಿಶಾನೆ ಪಿ-6 : ರಸಾಯನಿಕ ವಿಶ್ಲೇಷಣಾ ವರದಿ 

ನಿಶಾನೆ ಪಿ-7 : ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ತನಿಖಾಧಿಕಾರಿಗಳು ಬರೆದಪತ್ರ 

ನಿಶಾನೆ ಪಿ-8 : ವಾಹನದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ 
ನಿಶಾನೆ ಪಿ-9 : ತನಿಖಾ ವರದಿ 





ಅನುಬಂಧ-॥॥ 
ವಾಹನ ಮಾಲೀಕರ ಪರವಾಗಿ ವಿಚಾರಣೆ ಮಾಡಲಾದ ಸಾಕ್ಷಿದಾರರು: 
ಅರ್ಜಿದಾರರ ಹೇಳಿಕೆ: - ಯಾವುದೂ ಇಲ್ಲ - 
ಅನುಬಂಧ-1/ 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ದಾಖಲೆಗಳು: - ಯಾವುದು ಇಲ್ಲ- 
ನೂರ್‌ ಮಹಮ್ಮದ್‌ ಹುಸೇನ್‌ 
ಪಿ.ಆರ್‌.81 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೭೭ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 


ನ್ಯಾಯಾಲಯದಲ್ಲಿ 
ಸಂಖ್ಯೆ ಎಸ್‌ಡಿಕೆ/343/ ಡಿಟಿಸಿಆರ್‌/2006-07, ದಿನಾ೦ಕ:22ನೇ ಡಿಸೆಂಬರ್‌, 2008 
ಉಪಸ್ಥಿತರು: ನೂರ್‌ಮಹಮ್ಮದ್‌ ಹುಸೇನ್‌ 


ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಎಕ್ಸೈಜ್‌. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಫಿರ್ಯಾದುದಾರರು: ಆರೋಪಿಗಳು: 
ಪೊಲೀಸ್‌ ನಿರೀಕ್ಷಕರು ಮಂಗಳೂರು ದಕ್ಷಿಣ ಪೊಲೀಸ್‌ 1) ಬಶೀರ್‌ ಅಲಿಯಾಸ್‌ ಅಬ್ದುಲ್‌ ರಶೀದ್‌ ಬಿನ್‌ 
ಠಾಣೆ, ಮ೦ಗಳೂರು. ಮಹಮ್ಮದ್‌ ಕುಂಜ್ಞಿ, ಕಡಂಬಾರು ಹೌಸ್‌, ಕಡಂಬಾರು 
ಪೋಸ್ಟ್‌, ಹೊಸಂಗಡಿ, ಮಂಜೇಶ್ವರ, ಕಾಸರಗೋಡು, 
ಕೇರಳ. 


2) ಅಬ್ದುಲ್‌ ರಹಿಮಾನ್‌ ಬಿನ್‌ ಮಹಮ್ಮದ್‌ ಕುಂಜ್ಞಿ 
ಕಡಂಬಾರು ಹೌಸ್‌, ಕಡಂಬಾರು ಪೋಸ್ಟ್‌, ಹೊಸಂಗಡಿ, 
ಮಂಜೇಶ್ವರ, ಕಾಸರಗೋಡು, ಕೇರಳ ಮತ್ತು ಇತರ 
ಈರ್ವರು ಆರೋಪಿಗಳು. 
ಪ್ರಕರಣದ ಮುಖ್ಯಾಂಶಗಳು: 
ಹೊಲೀಸ್‌ ನಿರೀಕ್ಷಕರು, ಮಂಗಳೂರು ದಕ್ಷಿಣ ಹೊಲೀಸ್‌ ಠಾಣೆ, ಮಂಗಳೂರು ಇವರು ತಮ್ಮ ಸಿಬ್ಬಂದಿ ಮತ್ತು 
ಪಂಚರೊಂದಿಗೆ ದಿನಾ೦ಕ:14.06.2005ರಂದು ಕಾರೊಂದರಲ್ಲಿ ಅಕ್ರಮವಾಗಿ ಸಾರಾಯಿ ಸ್ಯಾಚೇಟುಗಳನ್ನು ಕೇರಳಕ್ಕೆ ಸಾಗಾಟ 
ಮಾಡಲಾಗುತ್ತಿದೆ ಎಂದು ದೊರೆತ ಖಚಿತ ವರ್ತಮಾನದ ಮೇರೆಗೆ 17-30 ಗಂಟೆ ಸಮಯಕ್ಕೆ ಮಂಗಳೂರು ನಗರದ 
ಮಹಾಕಾಳಿಪಡ್ತು ರೈಲ್ವೆ ಓವರ್‌ ಬ್ರಿಡ್ಜ್‌ನ ಕೆಳಗೆ ಉಳ್ಳಾಲ ಕಡೆಗೆ ಹೋಗುವ ಕಾಂಕ್ರಿಟ್‌ ರಸ್ತೆಯಲ್ಲಿ ತಮ್ಮ ಸಿಬ್ಬಂದಿ ಮತ್ತು 
ಪಂಚರೊಂದಿಗೆ ರಸ್ತೆ ಗಾವಲು ಮಾಡುತ್ತಿರುವಾಗ ಮಾರ್ಗನ್‌ಗೇಟ್‌ ಸರ್ಕಲ್‌ನಿಂದ ಮಾರುತಿ ಕಾರೊಂದು ಮಹಾಕಾಳಿಪಡ್ತು 
ಓವರ್‌ ಬ್ರಿಡ್ಜ್‌ ಕಡೆಗೆ ಬರುವುದನ್ನು ಗಮನಿಸಿ ಸದರಿ ಕಾರನ್ನು ನಿಲ್ಲಿಸುವಂತೆ ಸೂಚಿಸಿದಾಗ, ಸದರಿ ಕಾರಿನ ಚಾಲಕನು ಕಾರನ್ನು 
ನಿಲ್ಲಿಸಿ, ಕಾರನ್ನು ಪರಿಶೀಲಿಸಲಾಗಿ ಸದರಿ ಕಾರು ಕೆಎ-19-ಎನ್‌-3985 ನಂಬರ್‌ ಫ್ಲೇಟು ಅಳವಡಿಸಲಾಗಿರುವ ಮಾರುತಿ 800 
ಕಾರು ಆಗಿದ್ದು, ಸದರಿ ಕಾರನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿ ಅದರಲ್ಲಿ 12 ಬಿಳಿ ಬಣ್ಣದ ಪ್ಲಾಸ್ಟಿಕ್‌ ಚೀಲಗಳು ಇದ್ದು, 
ಅದನ್ನು ತೆರೆದು ನೋಡಲಾಗಿ ಸದರಿ ಚೀಲಗಳ ಪೈಕಿ 11 ಚೀಲಗಳಲ್ಲಿ 100 ಎ೦ಎಲ್‌ನ ತಲಾ 500 ಸ್ಯಾಚೇಟುಗಳಂತೆ ಒಟ್ಟು 
5,500 ಸಾರಾಯಿ ಸ್ಯಾಚೇಟುಗಳು ಮತ್ತು ಇನ್ನೊಂದು ಚೀಲದಲ್ಲಿ 400 ಸ್ಕಾಚೇಟುಗಳು ಇದ್ದು ಈ ರೀತಿಯಾಗಿ ಒಟ್ಟು 5,900 
ಸಾರಾಯಿ ಸ್ಕಾಚೇಟುಗಳು ಹಾಗೂ ಎಲ್‌.ಜಿ. ಕಂಪೆನಿಯ ಮೊಬೈಲ್‌ ಸೆಟ್ಟು-1 ಇರುವುದನ್ನು ಪತ್ತೆ ಹಚ್ಚಿ, ಸದರಿ ಸಾರಾಯಿ 
ಸಾಗಾಟ ಮಾಡಲು ಯಾವುದೇ ದಾಖಲಾತಿಗಳು ಕಾರಿನಲ್ಲಿ ಪತ್ತೆಯಾಗದೇ ಇದ್ದು, ಇದು ಅಕ್ರಮ ಸಾರಾಯಿ 
ಸಾಗಾಟವಾಗಿರುವುದರಿಂದ ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 32, 34ರ ಪ್ರಕಾರ ಅಪರಾಧ ಹಾಗೂ 
ಶಿಕ್ಷಾರ್ಹವಾಗಿರುವುದರಿ೦ದ, ಸದರಿ ಸೊತ್ತುಗಳನ್ನು ಪಂಚರ ಸಮಕ್ಷಮ ಜಪ್ತು ಮಾಡಿ, ಸ್ಥಳದಲ್ಲಿಯೇ ಮಹಜರನ್ನು ತಯಾರಿಸಿ, 
ಕಾರಿನಲ್ಲಿದ್ದ 1) ಬಶೀರ್‌ ಅಲಿಯಾಸ್‌, ಬಶೀರ್‌ ಅಲಿಯಾಸ್‌ ಅಬ್ದುಲ್‌ ರಶೀದ್‌, ಬಿನ್‌ ಮಹಮ್ಮದ್‌ ಕುಂಜ್ಜಿ, ಕಡ೦ಬಾರು 
ಹೌಸ್‌, ಕಡಂಬಾರು ಪೋಸ್ಟ್‌, ಹೊಸಂಗಡಿ, ಮಂಜೇಶ್ವರ, ಕಾಸರಗೋಡು, ಕೇರಳ 2) ಅಬ್ದುಲ್‌ ರಹಿಮಾನ್‌ ಬಿನ್‌ 
ಮಹಮ್ಮದ್‌ ಕುಂಜ್ಜಿ ಕಡಂಬಾರು ಹೌಸ್‌, ಕಡಂಬಾರು ಪೋಸ್ಟ್‌, ಹೊಸಂಗಡಿ, ಮಂಜೇಶ್ವರ, ಕಾಸರಗೋಡು, ಕೇರಳ, ಇವರ 
ವಿರುದ್ಧ ತಕ್ಷೀರು ಸಂಖ್ಯೆ: 206/2005 ದಿನಾಂಕ:14.06.2005 ರಂದು ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಪ್ರಥಮ 
ಮಾಹಿತಿ ವರದಿ, ಮಹಜರು ಮತ್ತು ಸೊತ್ತುಗಳ ಪಟ್ಟಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ, ಮಾನ್ಯ ನ್ಯಾಯಾಲಯದ 
ಆದೇಶದ ಮೇರೆಗೆ ಸೊತ್ತು ಮತ್ತು ಕಡತವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸುವರೇ ಪೊಲೀಸ್‌ ನಿರೀಕ್ಷಕರು, ಮಂಗಳೂರು 
ದಕ್ಷಿಣ ಪೊಲೀಸ್‌ ಠಾಣೆ ಇವರು ಪ್ರಾಧಿಕಾರದಲ್ಲಿ ಕೋರಿದ ಮೇರೆಗೆ ಪ್ರಾಧಿಕಾರದ ದಿನಾಂಕ:25.10.2006ರ ಆದೇಶದಲ್ಲಿ 
ಸೊತ್ತುಗಳನ್ನು ಅಬಕಾರಿ ಉಪ ನಿರೀಕ್ಷಕರು, ಮಂಗಳೂರು ದಕ್ಷಿಣ ಜಾರಿ ಮತ್ತು ತನಿಖೆ ಇವರಿಗೆ ಹಸ್ತಾಂತರಿಸಲು 
ಆದೇಶಿಸಲಾಗಿರುತ್ತದೆ. ಆ ಪ್ರಕಾರ ಮೊಕದ್ದಮೆಗೆ ಸಂಬಂಧಿಸಿದ ಸೊತ್ತು ಹಾಗೂ ಕಡತಗಳನ್ನು ದಿನಾ೦5;15.04.2008ರಂದು 
ಅಬಕಾರಿ ಉಪ ನಿರೀಕ್ಷಕರು, ಮಂಗಳೂರು ದಕ್ಷಿಣ ವಲಯ-1 ಇವರಿಗೆ ಹಸ್ತಾಂತರಿಸಲಾಗಿರುತ್ತದೆ. 
ತಕ್ಷೀರಿನಲ್ಲಿ ವಶಪಡಿಸಿಕೊ೦ಡ ಮಾರುತಿ 800 ಕಾರು ನೋಂದಣಿ ಸಂಖ್ಯೆ: ಕೆಎ-19-ಎನ್‌-3985ರ ಬಿ ಎಕ್ಸ್‌ಟ್ರಾಕ್ಟ್‌ 
ವರದಿಯನ್ನು ಪೊಲೀಸ್‌ ಅಧಿಕಾರಿಯವರು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ಇವರಿಂದ ಪಡೆದು ಸಲ್ಲಿಸಿದ್ದು, ಸದರಿ ಬಿ ರಿಜಿಸ್ಟಾರ್‌ ಎಕ್ಸ್‌ಟ್ರಾಕ್ಟ್‌ ವರದಿಯ ಪ್ರಕಾರ ನೊಂದಣಿ ಸಂಖ್ಯೆ: ಕೆಎ-19-ಎನ್‌-3985 


೨೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ವಾಹನವು ಮಾರುತಿ 800 ಕಾರು ಆಗಿರದೇ ಮಾರುತಿ ರುನ್‌ಕಾರು ಎಂದು ದೃಢೀಕೃತವಾಗಿದೆ ಹಾಗೂ ಸದರಿ ರುನ್‌ ಕಾರಿನ 
ಆರ್‌.ಸಿ. ಮಾಲೀಕರು ಶ್ರೀಮತಿ ಪುಪ್ಪ ಗೋಪಾಲ ಎಂಬುದಾಗಿ ತಿಳಿಯಲಾಗಿದೆ. 

ಮೊಕದ್ದಮೆಯ ತನಿಖೆಯನ್ನು ಪೊಲೀಸ್‌ ನಿರೀಕ್ಷಕರು, ಮಂಗಳೂರು ದಕ್ಷಿಣ ಪೊಲೀಸ್‌ ಠಾಣೆ ಇವರು 
ಮುಂದುವರಿಸಿ ಪ್ರಕರಣವನ್ನು ಜಪ್ತಾದ ಸಾರಾಯಿ ಸ್ಕಾಚೇಟುಗಳ ಮಾದರಿಗಳನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿ, 
ವಿಶ್ಲೇಷಣಾ ವರದಿಯನ್ನು ಪ್ರಕರಣದ ತನಿಖಾಧಿಕಾರಿಗಳಾದ ಅಬಕಾರಿ ಉಪ ನಿರೀಕ್ಷಕರು, ಮಂಗಳೂರು ದಕ್ಷಿಣ ವಲಯ-!1 
ಇವರಿಗೆ ನೀಡಿರುತ್ತಾರೆ. ಸದರಿ ರಾಸಾಯನಿಕ ಪರೀಕ್ಷಾ ಫಲಿತಾಂಶದ ವರದಿಯಲ್ಲಿ ಸಾರಾಯಿಯಲ್ಲಿ ಮದ್ಯಸಾರದ ಪ್ರಮಾಣ 
36.0% ಇರುವುದಾಗಿ ದೃಢೀಕರಣ ನೀಡಿರುತ್ತಾರೆ. ಸದರಿ ಸಾರಾಯಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ನಾಶಪಡಿಸಲು ಹಾಗೂ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನ ಮತ್ತು ಎಲ್‌.ಜಿ. ಕಂಪನಿಯ ಮೊಬೈಲ್‌ ಘೋನ್‌ ಸೆಟ್ಟನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡಲು ಅಬಕಾರಿ ಉಪ ನಿರೀಕ್ಷಕರು. ಮಂಗಳೂರು ದಕ್ಷಿಣ 
ವಲಯ-1। ಇವರು ದಿನಾಂಕ:19.04.2008ರಂದು ಶಿಫಾರಸು ಮಾಡಿ ವರದಿ ಸಲ್ಲಿಸಿರುತ್ತಾರೆ. ಆ ಪ್ರಕಾರ ಪ್ರಕರಣದಲ್ಲಿ ಜಪ್ತಾದ 
100 ಮಿಲಿಯ 5900 ಸಾರಾಯಿ ಸ್ಯಾಚೇಟು (ಮಾದರಿಗಳನ್ನು ಹೊರತು ಪಡಿಸಿ) ಗಳನ್ನು ಮತ್ತು ಎಲ್‌.ಜಿ. ಕಂಪೆನಿಯ 
ಮೊಬೈಲ್‌ ಸೆಟ್ಟನ್ನು ಪ್ರಾಧಿಕಾರದ ದಿನಾಂಕ:17.05.2008ರ ಆದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಸಾರಾಯಿಯನ್ನು ಸೂಕ್ತ ಮಹಜರು ಜರುಗಿಸಿ ನಾಶಪಡಿಸಲಾಗಿರುತ್ತದೆ. 

ಪ್ರಕರಣದಲ್ಲಿ ಜಪ್ತಾದ ವಾಹನ ಮಾರುತಿ 800 ಕಾರು ಸಂಖ್ಯೆ ಕೆಎ-19-ಎನ್‌-3985 ಇದರ ಬಿ ರಿಜಿಸ್ಟಾರ್‌ 
ಎಕ್ಸ್‌ಟ್ರಾಕ್ಟ್‌ ವರದಿಯಲ್ಲಿ ವಾಹನ ಮಾರುತಿ ರುನ್‌ ಕಾರು ಎಂದು ದೃಢೀಕೃತವಾಗಿದ್ದು, ಆದಾಗ್ಯೂ ಸದರಿ ವರದಿಯ ಪ್ರಕಾರ 
ಮಾಲೀಕರಾದ ಶ್ರೀಮತಿ ಪುಪ್ಪ ಗೋಪಾಲ್‌, ಕೋಂ: ಎ. ಗೋಪಾಲ, ಕರ್ನಾಟಕ ಬ್ಯಾಂಕ್‌ ಲಿಮಿಟೆಡ್‌, ಕೊಡಿಯಾಲ್‌ ಬೈಲ್‌ 
ಬ್ರಾಂಚ್‌, ಮಂಗಳೂರು ಇವರಿಗೆ ಮತ್ತು ಪ್ರಕರಣದ ಆರೋಪಿತ ವ್ಯಕ್ತಿಗಳಿಗೆ ದಿನಾಂಕ:18.08.2008ರಂದು ಪ್ರಾಧಿಕಾರದಿಂದ 
ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43ಬಿ ಪ್ರಕಾರ ನೀಡಲಾದ ಕಾರಣ ಕೇಳಿ ನೋಟೀಸುಗಳು ವಾಹನದ 
ಮಾಲೀಕರಿಗೆ ಹಾಗೂ ಆರೋಪಿತ ವ್ಯಕ್ತಿಗಳಿಗೆ ಜಾರಿಯಾಗಿದ್ದು, ಶ್ರೀಮತಿ ಪುಪ್ಪ ಗೋಪಾಲ್‌ ಇವರು 
ದಿನಾ೦ಕ:02.09.2008ರ೦ದು ಪ್ರಾಧಿಕಾರಕ್ಕೆ ಉತ್ತರ ನೀಡಿ ತನ್ನ ಒಡೆತನದಲ್ಲಿರುವ ಕೆಎ-19-ಎನ್‌-3985 ಎಂಬ ನೋಂದಣಿ 
ಸಂಖ್ಯೆ ಇರುವ ಮಾರುತಿ ರುನ್‌ ಕಾರು ಖರೀದಿಸಿಕೊಂಡ ದಿನದಿಂದ ಈ ತನಕ ಯಾವುದೇ ಅಪರಾಧದಲ್ಲಿ ಶಾಮೀಲಾಗದೇ 
ತನ್ನ ಸುಪರ್ದಿಯಲ್ಲಿಯೇ ಇರುವುದರಿಂದ ಪೊಲೀಸ್‌ ಅಧಿಕಾರಿಗಳು ಅಬಕಾರಿ ಪ್ರಕರಣದಲ್ಲಿ ಜಪ್ತುಪಡಿಸಿಕೊಂಡಿರುವ ಕೆಎ- 
19-ಎನ್‌-3985 ಎಂಬ ಸಂಖ್ಯಾ ಫಲಕ ಇರುವ ಮಾರುತಿ 800 ಕಾರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ 
ವಿಷಯದಲ್ಲಿ ಯಾವುದೇ ಆಕ್ಷೇಪ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಹಾಗೂ ಪ್ರಕರಣದ ಆರೋಪಿತ ವ್ಯಕ್ತಿಗಳಿಗೆ ನೀಡಲಾದ 
ಕಾರಣ ಕೇಳಿ ನೋಟೀಸುಗಳು ಕ್ರಮವಾಗಿ ದಿನಾಂಕ:06.09.2008 ಮತ್ತು ದಿನಾ೦ಕ:08.09.2008 ರಂದು ಜಾರಿಯಾಗಿದ್ದರೂ, 
ಸದರಿಯವರಿಂದ ಯಾವುದೇ ಉತ್ತರ ಈ ಪ್ರಾಧಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. 

1965ನೇ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ, ಅಥವಾ ಪತ್ತೆಯಾಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಪ್ತಾಗಿರುವ ಸೊತ್ತುಗಳು ತಮ್ಮದೆಂದು ಅವುಗಳು ಕಾನೂನು 
ಬದ್ಧವಾಗಿದೆಯೆಂದು ಸಾಕ್ಷಾಧಾರಗಳೊಂದಿಗೆ ಸಾಬೀತುಪಡಿಸದೇ ಇದ್ದಲ್ಲಿ, ಸದರಿ ಸೊತ್ತುಗಳು, ಅಬಕಾರಿ ಕಾಯ್ದೆ ಕಲಂ 43ಸಿ 
ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು ಕಲಂ 
43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಪ್ರಾಧಿಕಾರದಲ್ಲಿ ಲಭ್ಯವಾಗಿರುವ ದಾಖಲಾತಿಗಳ ಪ್ರಕಾರ ದಿನಾಂಕ:14.06.2005ರಂದು ಕೆಎ-19-ಎನ್‌-3985 ಎಂದು 
ನಕಲಿ ಸಂಖ್ಯಾ ಫಲಕ ಹೊಂದಿರುವ ಮಾರುತಿ 800 ಕಾರು ಇದರಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೇ ಚಾಲಕ 
ಮತ್ತು ಇನ್ನೋರ್ವ ವ್ಯಕ್ತಿ 590.000 ಲೀ (100 ಎಂಎಲ್‌ನ 5900 ಸಾರಾಯಿ ಸ್ಯಾಚೇಟುಗಳು) ಸಾರಾಯಿಯನ್ನು ಸಾಗಾಟ 
ಮಾಡುತ್ತಿದ್ದುದನ್ನು ಪೊಲೀಸ್‌ ನಿರೀಕ್ಷಕರು, ಮಂಗಳೂರು ದಕ್ಷಿಣ ಪೊಲೀಸ್‌ ಠಾಣೆ, ಮಂಗಳೂರುರವರು ಪತ್ತೆಹಚ್ಚಿ, ಅಕ್ರಮ 
ಸಾರಾಯಿ ಸಾಗಾಣಿಕೆಗೆ ಬಳಸಲಾದ ವಾಹನ ಮತ್ತು ಸೊತ್ತುಗಳನ್ನು ಸ್ಥಳ ಮಹಜರು, ಪಂಚನಾಮೆಯ ಮುಖೇನ 
ಸ್ವಾಧೀನಪಡಿಸಿದ್ದು ಹಾಗೂ ವಾಹನದಲ್ಲಿ ಜಪ್ತು ಮಾಡಲ್ಪಟ್ಟಿರುವ ಸಾರಾಯಿ ಮಾದರಿಗಳು ರಾಸಾಯನಿಕ ತಜ್ಞರ ವರದಿಯಂತೆ 
ಸಾರಾಯಿಯೆಂದು ದೃಢಪಟ್ಟಿರುವುದರಿಂದ, ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34ರ ಪ್ರಕಾರ ಶಿಕ್ಷಾರ್ಹ ಅಪರಾಧ 
ಎಸಗಿರುವುದರಿಂದ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಪಡೆದ ಬಿ ರಿಜಿಸ್ಟಾರ್‌ ವರದಿಗೂ ಜಪ್ತು ಪಡಿಸಿಕೊಂಡ 
ವಾಹನಕ್ಕೂ ತಾಳೆ ಕಂಡು ಬಾರದೇ ಇರುವುದರಿಂದ, ವಾಹನಕ್ಕೆ ಅಕ್ರಮ ಸಂದರ್ಭದಲ್ಲಿ ಆರೋಪಿಗಳು ದುರುದ್ದೇಶದಿಂದ 
ನಕಲಿ ಸಂಖ್ಯಾ ಫಲಕವನ್ನು ಅಳವಡಿಸಿಕೊಂಡು, ತಿಳುವಳಿಕೆಯಿ೦ದಲೇ ವಾಹನವನ್ನು ಅಕ್ರಮವಾಗಿ ಸಾರಾಯಿ ಸಾಗಾಣಿಕೆಗೆ 
ಬಳಸಿರುವುದು ಸ್ಪಷ್ಟವಾಗಿ ಸಾಬೀತಾಗಿರುವುದಾಗಿ ಈ ಪ್ರಾಧಿಕಾರವು ವಾಹನದ ಮುಟ್ಟುಗೋಲು ನಡವಳಿ ಬಗ್ಗೆ ತೀರ್ಮಾನ 
ತೆಗೆದುಕೊಳ್ಳಬೇಕಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೭೯ 





ಸದರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಕೆಎ-19-ಎನ್‌-3985 ಎಂದು ನಕಲಿ ಸಂಖ್ಯಾ ಫಲಕ ಹೊಂದಿರುವ 
ಮಾರುತಿ 800 ಕಾರನ್ನು ವಶಪಡಿಸಿಕೊಂಡು ಸುಮಾರು 3 ವರ್ಷ 6 ತಿಂಗಳು ಕಳೆದರೂ ವಾಹನ ಮಾಲೀಕರು ತಮ್ಮ 
ವಾಹನದ ಒಡೆತನವನ್ನು ಸಾಬೀತುಪಡಿಸಿಕೊಂಡು ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. ಹಾಗೂ ಮಾಲೀಕತ್ವವನ್ನು ಕೋರಿ 
ಯಾವುದೇ ಅರ್ಜಿಯನ್ನು ವಾಹನದ ಸಂಬಂಧ ಪಟ್ಟ ದಾಖಲಾತಿಗಳೊಂದಿಗೆ ಈ ಪ್ರಾಧಿಕಾರಕ್ಕೆ ಹಾಜರುಪಡಿಸಿರುವುದಿಲ್ಲ. ಈ 
ಕಾರಣದಿಂದಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಆರೋಪಿತ ವ್ಯಕ್ತಿಗಳೊಂದಿಗೆ ವಾಹನದ ಮಾಲೀಕರ ಶಾಮೀಲಾತಿ ಹಾಗೂ 
ತಿಳುವಳಿಕೆಯಿಂದಲೇ ವಾಹನಕ್ಕೆ ನಕಲಿ ಸಂಖ್ಯಾ ಫಲಕವನ್ನು ಅಳವಡಿಸಿಕೊಂಡು ಅಕ್ರಮ ಸಾರಾಯಿ ಸಾಗಾಣಿಕೆಗೆ 
ಬಳಸಿರುವುದು ಕಂಡು ಬರುತ್ತದೆ. ಅಲ್ಲದೇ ವಾಹನವನ್ನು ಪಡೆಯಲು ಮತ್ತು ತಕ್ಷೀರನ್ನು ನಡೆಸಲು ಉತ್ಸುಕರಾಗಿಲ್ಲ 
ಎಂಬುದಾಗಿ ಈ ಪ್ರಾಧಿಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. ಪೊಲೀಸ್‌ ನಿರೀಕ್ಷಕರು, ಮಂಗಳೂರು ದಕ್ಷಿಣ 
ಪೊಲೀಸ್‌ ಠಾಣೆರವರು ಸದರಿ ವಾಹನದಲ್ಲಿ ಅಕ್ರಮವಾಗಿ ಸಾರಾಯಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ, ಸ್ಥಳ 
ಮಹಜರಿನ ಮೂಲಕ ಸಾಗಾಣಿಕೆಗೆ ಬಳಸಿದ ವಾಹನವನ್ನು ಹಾಗೂ ಅಕ್ರಮ ಸಾರಾಯಿಯನ್ನು ಜಪ್ತು ಪಡಿಸಿರುವುದು ಮತ್ತು 
ರಾಸಾಯನಿಕ ತಜ್ಞರ ಅಭಿಪ್ರಾಯದಂತೆ ಜಪ್ತು ಪಡಿಸಲಾದ 5900 ಸ್ಕಾಚೇಟುಗಳು ಸಾರಾಯಿಯೆಂದು 
ದೃಢೀಕೃತವಾಗಿರುವುದರಿಂದ ಇದು ಅಕ್ರಮವಾಗಿ ಸಾರಾಯಿಯನ್ನು ನಕಲಿ ನಂಬರನ್ನು ಬಳಸಿ ವಾಹನದಲ್ಲಿ ಸಾಗಾಟ 
ಮಾಡಿರುವುದು ಮೇಲ್ನೋಟಕ್ಕೆ ಈ ಮೇಲಿನ ಎಲ್ಲಾ ದಾಖಲಾತಿಗಳಿಂದ ಸಾಬೀತಾಗಿರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಪೊಲೀಸ್‌ ನಿರೀಕ್ಷಕರು, ಮಂಗಳೂರು ದಕ್ಷಿಣ ಪೊಲೀಸ್‌ ಠಾಣೆ, 
ಮಂಗಳೂರು ಇವರು ವಶಪಡಿಸಿಕೊಂಡ ಕೆಎ-19-ಎನ್‌-3985 ನಕಲಿ ಸಂಖ್ಯಾ ಫಲಕ ಹೊಂದಿರುವ ಮಾರುತಿ 800 ಕಾರನ್ನು 
ವಶಪಡಿಸಿಕೊಂಡು ಸುಮಾರು 3 ವರ್ಷ 6 ತಿಂಗಳಿಗಿಂತ ಹೆಚ್ಚು ಸಮಯ ಕಳೆದಿದ್ದು, ಆದರೆ ಯಾವುದೇ ವ್ಯಕ್ತಿಯು ಸೂಕ್ತ 
ದಾಖಲಾತಿಗಳೊಂದಿಗೆ ವಾಹನದ ಮಾಲೀಕತ್ವವನ್ನು ಕೋರಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. ಕಾರಣ ಅಕ್ರಮ 
ಸಾರಾಯಿ ಸಾಗಾಣಿಕೆಗೆ ಬಳಸಿದ ಕೆಎ-19-ಎನ್‌-3985 ನಕಲಿ ಸಂಖ್ಯಾ ಫಲಕ ಹೊಂದಿರುವ ಮಾರುತಿ 800 ಕಾರನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡುವುದು ಯೋಗ್ಯವೆಂದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಆದೇಶ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ 
ಜಿಲ್ಲೆ, ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ನೇ ಕಲಂ 43ಬಿ ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಅನುಸರಿಸಿದ ನಂತರ ಕಲಂ 43ಎ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್‌ ನಿರೀಕ್ಷಕರು, 
ಮಂಗಳೂರು ದಕ್ಷಿಣ ಪೊಲೀಸ್‌ ಠಾಣೆ, ಮಂಗಳೂರು ಇವರ ಕ್ರೈಂ ಸಂಖ್ಯೆ:206/2005, ದಿನಾ೦ಕ:14.06.2005ರಲ್ಲಿ ಅಕ್ರಮ 
ಸಾರಾಯಿ ಸಾಗಾಣಿಕೆಗೆ ಬಳಸಿದ ಕೆಎ-19-ಎನ್‌-3985 ನಕಲಿ ಸಂಖ್ಯಾ ಫಲಕ ಹೊಂದಿರುವ ಮಾರುತಿ 800 (ಚಾಸೀಸ್‌ 
ಸಂಖ್ಯೆ:1683538 ಮತ್ತು ಇಂಜಿನ್‌ ಸಂಖ್ಯೆ:2347207) ಕಾರನ್ನು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 43ಸಿ ರನ್ವಯ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. ಸದರಿ ನೊಂದಣಿ ಸಂಖ್ಯೆಯ ಕೆಎ-19-ಎನ್‌-3985 ರ ನೈಜ ಸಂಖ್ಯೆ 
ಹೊಂದಿರುವ ಮಾರುತಿ ರುನ್‌ ಕಾರಿನ ಆರ್‌.ಸಿ. ಮಾಲೀಕರಾದ ಶ್ರೀಮತಿ ಪುಪ್ಪ ಇವರ ರುನ್‌ ಕಾರನ್ನು ಈ ಮುಟ್ಟುಗೋಲು 
ನಡವಳಿಗಳಿಂದ ಹೊರತುಪಡಿಸಿ, ಸದರಿ ವಾಹನಕ್ಕೆ ಈ ಪ್ರಾಧಿಕಾರದ ಯಾವುದೇ ಬಾಧೆ ಹಾಗೂ ಹೊಣೆ ಇರುವುದಿಲ್ಲವೆಂದು 
ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ:22.12.2008ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್‌ ಮಹಮ್ಮದ್‌ ಹುಸೇನ್‌ 
ಪಿ.ಆರ್‌.82 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು, ನಿರ್ದೇಶಕರ ನಡವಳಿ 
ವಿಷಯ: ಹಾಸನ ಜಿಲ್ಲೆ ಸಕಲೇಶಪುರ ತಾಲ್ಲೂಕು, ಚಿಕ್ಕಕಲ್ಲೂರ್‌ ಗ್ರಾಮದ ಸರ್ವೆ ನಂ.23ರಲ್ಲಿ 10 ಎಕರೆಗೆ 
ಮಲ್ಟಿಕಲರ್‌ ಶಿಲೆಗಾಗಿ ಶ್ರೀ ಕೆ.ಪಿ.ಅಹಮದ್‌ ರವರಿಗೆ ಮಂಜೂರಾಗಿದ್ದ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ:427ನ್ನು 
ಪುನರ್‌ ಸ್ಥಾಪಿಸಿರುವ ಬಗ್ಗೆ. 
ಸ್ತಾವನೆ: 
ಹಾಸನ ಜಿಲ್ಲೆ, ಸಕಲೇಶಪುರ ತಾಲ್ಲೂಕು, ಚಿಕ್ಕಕಲ್ಲೂರ್‌ ಗ್ರಾಮದ ಸರ್ವೆ ನಂ.23ರಲ್ಲಿ 10 ಎಕರೆ ವಿಸ್ತೀರ್ಣದಲ್ಲಿ 
ಮಲ್ಟಿಕಲರ್‌ ಶಿಲೆಗಾಗಿ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ: 427ರ ಗುತ್ತಿಗೆಯನ್ನು ಶ್ರೀ ಕೆ.ಪಿ. ಅಹಮದ್‌ ರವರ ಹೆಸರಿನಲ್ಲಿ 
ದಿನಾ೦ಕ:28.03.2001 ರಿ೦ದ 10 ವರ್ಷಗಳಿಗಾಗಿ ಮ೦ಜೂರು ಮಾಡಲಾಗಿತ್ತು. ಗುತ್ತಿಗೆದಾರರು ಗುತ್ತಿಗೆ ಮೇಲಿನ ಬಾಕಿಯನ್ನು 
ಪಾವತಿಸದೆ ಗುತ್ತಿಗೆಯನ್ನು ನಿಷ್ಕ್ರಿಯಗೊಳಿಸಿದ ಕಾರಣ ದಿನಾಂಕ:09.01.2008 ರಿಂದ ಜಾರಿಗೆ ಬರುವಂತೆ ನಿರ್ದೇಶಕರಿಗೆ 
ಪ್ರದತ್ತವಾದ ಅಧಿಕಾರದಡಿಯಲ್ಲಿ ಕರ್ನಾಟಕ ಉಪ ಖನಿಜ ರಿಯಾಯತಿ ನಿಯಮಾವಳಿ 1994ರ ನಿಯಮ 6(1 ಮತ್ತು 39 
ರಡಿಯಲ್ಲಿ ಗುತ್ತಿಗೆಯನ್ನು ರದ್ದುಗೊಳಿಸಲಾಗಿತ್ತು. 


(೬ 


೨೦೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಅದರಂತೆ ಗುತ್ತಿಗೆದಾರರು ಪರಿಷ್ಠರಣ ಅರ್ಜಿಯನ್ನು ನಿಯಮ 53(2)ರ ಕರ್ನಾಟಕ ಉಪ ಖನಿಜ ರಿಯಾಯತಿ 
ನಿಯಮಾವಳಿ 1994ರಂತೆ ದಿನಾ೦ಕ:20.11.2008ರ೦ದು ಸಲ್ಲಿಸಿರುತ್ತಾರೆ. ಕಲ್ಲು ಗಣಿ ಗುತ್ತಿಗೆದಾರರ ಪರಿಷ್ಕರಣ ಅರ್ಜಿಯ ಬಗ್ಗೆ 
ದಿನಾಂಕ:0101.2009 ರಂದು ವಿಚಾರಣೆ ನಡೆಸಿ ಅವರ ಮನವಿಯ ಬಗ್ಗೆ ಪರಿಶೀಲಿಸಿ ಆದೇಶಿಸಿದ ಮೇರೆಗೆ ಕಲ್ಲು ಗಣಿ 
ಗುತ್ತಿಗೆದಾರರು ಬಾಕಿ ಇದ್ದ ರೂ.2209401.00 ರಲ್ಲಿ ದಿನಾ೦ಕ:07.01.2009ರಂದು ರೂ.8,00,000/-ಪಾವತಿಸಿದ ಕಾರಣ ಈ 
ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಕಲ್ಲು ಗಣಿ ಗುತ್ತಿಗೆಯನ್ನು ಪುನರ್‌ ಸ್ಥಾಪಿಸಲು ತೀರ್ಮಾನಿಸಲಾಯಿತು. ಅದರಂತೆ ಈ 
ಆದೇಶ. 

ಆದೇಶ 
ಸಂಖ್ಯೆ: ಗಭೂಣಡಿಸಿಬಿ:ಕಗಗು:427:2008-09/12529, ದಿನಾ೦ಕ:12ನೇ ಜನವರಿ, 2009 

ಶ್ರೀ ಕೆ.ಪಿ. ಅಹಮದ್‌ ಕಲ್ಲುಗಣಿ ಗುತ್ತಿಗೆದಾರರು ಬಾಕಿ ಇದ್ದ ಮೊತ್ತದಲ್ಲಿ ರೂ.8,00,000/- ಪಾವತಿಸಿದ ಸಂಬಂಧ 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕರಿಗೆ ಕರ್ನಾಟಕ ಉಪ ಖನಿಜ ರಿಯಾಯತಿ ನಿಯಮಾವಳಿ 1994ರ 
ನಿಯಮ 6(1) ಮತ್ತು 39ರಡಿ ಪ್ರದತ್ತವಾದ ಅಧಿಕಾರದಡಿಯಲ್ಲಿ ಹಾಸನ ಜಿಲ್ಲೆ, ಸಕಲೇಶಪುರ ತಾಲ್ಲೂಕು, ಚಿಕ್ಕಕಲ್ಲೂರ 
ಗ್ರಾಮದ ಸರ್ವೆ ನಂ.23ರಲ್ಲಿ 10 ಎಕರೆ ವಿಸ್ತೀರ್ಣದಲ್ಲಿ ಮಲ್ಟಿಕಲರ್‌ ಶಿಲೆಗಾಗಿ ಶ್ರೀ ಕೆ.ಪಿ. ಅಹಮದ್‌ ರವರ ಹೆಸರಿನಲ್ಲಿ 
ಮಂಜೂರಾಗಿದ್ದ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ427ರ ಗುತ್ತಿಗೆಯನ್ನು ರದ್ದುಗೊಳಿಸಿದ ದಿನಾಂಕ;09.01.2008 ರಿಂದ ಕರ್ನಾಟಕ 
ಉಪ ಖನಿಜ ರಿಯಾಯಿತಿ ನಿಯಮಾವಳಿ 1994ರ ನಿಯಮ 53(4)ರಂತೆ ಎಲ್ಲಾ ಷರತ್ತಿಗೆ ಒಳಪಡಿಸಿ ಹಾಗೂ ಈ ಕೆಳಕಂಡ 
ನಿಬಂಧನೆಗಳಿಗೊಳಪಟ್ಟು ಕಲ್ಲುಗಣಿ ಗುತ್ತಿಗೆಯ ಅವಧಿ ಹಾಗೂ ಇನ್ನಿತರ ಷರತ್ತಿನಂತೆ ಕಲ್ಲುಗಣಿ ಗುತ್ತಿಗೆಯನ್ನು 
ಪುನರ್‌ಸ್ಥಾಪಿಸಲಾಗಿದೆ. 
ನಿಬಂಧನೆಗಳು: 

1) ಕಲ್ಲುಗಣಿ ಗುತ್ತಿಗೆಯನ್ನು ಪುನರ್‌ ಸ್ಥಾಪಿಸಿದ ದಿನಾಂಕದಂದು ಬಾಕಿ ಇರುವ ರೂ.14,09,401/-ಗಳನ್ನು ಮೂರು 
ತಿಂಗಳೊಳಗಾಗಿ ಪಾವತಿಸಬೇಕು, ತಪ್ಪಿದಲ್ಲಿ ಗುತ್ತಿಗೆಯನ್ನು ಪುನಃ ರದ್ದುಗೊಳಿಸಲಾಗುವುದು. 

2) ನಿಯಮ 36(2) ರಂತೆ ಸ್ಥಿರ ತೆರಿಗೆ ಮುಂಗಡವನ್ನು ಪಾವತಿಸಲು ಸೂಚಿಸಲಾಗಿದೆ. 

3) ನಿಯಮ 6(3) ರಂತೆ ರೂ.10,000/-ದಂಡವನ್ನು ಕೂಡಲೇ ಪಾವತಿಸಲು ಸೂಚಿಸಿದೆ. 

ನಿರ್ದೇಶಕರು, 

ಪಿ.ಆರ್‌.89 ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ ಉಪವಿಭಾಗ-2, 

ಬೆಂದೂರ್‌ವೆಲ್‌ ವೃತ್ತ, ಕಂಕನಾಡಿ, ಮ೦ಗಳೂರು-2, ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ:ಎಸ್‌ಆರ್‌-15/2009, ದಿನಾಂಕ:7ನೇ ಮೇ, 2009 


ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ವಿಮಲ, ಕೃಷ್ಣಪ್ಪ ರೈ ರವರ ಮಡದಿ 1) ಶ್ರೀ ಶಂಶುದ್ದೀನ್‌ ಮೃತ ಹಮೃಪ್ಪರವರ ಮಗ, 
2) ಶ್ರೀ ಕೃಷ್ಣಪ್ಪ ರೈ ಮೃತ ಗಣೇಶ್‌ ರೈ ಯವರ ಮಗ. ಹೆಚ್‌.ಬಿ.ಟಿ.ಹೌಸ್‌, ಕರ್ಬಲ ರೋಡ್‌, ಕುದ್ರೋಳಿ, 
3) ಶ್ರೀಮತಿ ಸ್ವಾತಿ, ಕೃಷ್ಣಪ್ಪ ರೈ ರವರ ಮಗಳು. ಮಂಗಳೂರು. 
4) ಶ್ರೀ ಸಂದೇಶ್‌ ರೈ, ಕೃಷ್ಣಪ್ಪ ರೈ ರವರ ಮಗ. 2) ದಿ ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ.ಲಿ. ಡಿವಿಜನಲ್‌ ಆಫೀಸ್‌ 


ಡೋರ್‌ನಂ. 59-935, ಹನುಮಾನ್‌ ಟಿಂಬರ್‌ 2ನೇ ರಾಸಿಕ್‌ ಛೇಂಬರ್ಸ್‌, ಸೆಂಟ್ರಲ್‌ ಮಾರ್ಕೆಟ್‌ ಎದುರು, 
ಹಿಂದುಗಡೆ, 5ನೇ ಕ್ರಾಸ್‌, ಅಳಕ ಬ್ರಿಜ್‌, ಮಂಗಳೂರು. ಮಂಗಳೂರು. 
ಅಧಿಸಚೂನೆ 

ಅರ್ಜಿದಾರರಾದ ಶ್ರೀಮತಿ ವಿಮಲ ಇವರು ತಮ್ಮ ಮಗನಾದ ಶ್ರೀ ಕೆ. ಸಚಿನ್‌ ಇವರು 1ನೇ ಪ್ರತಿವಾದಿಗಳಲ್ಲಿ 
ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ:25.05.2008ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, 
ಅವಲಂಬಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆಯು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ: ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ಹೆಚ್‌. ಗೋಪಾಲಗೌಡ 
ಪಿ.ಆರ್‌.404 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 
ಆಯುಕರು, ದಕ್ಷಿಣ ಕನ್ನಡ ಉಪವಿಭಾಗ-2, ಮಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೮೧ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಪವಿಭಾಗ-1, ಕಾರ್ಮಿಕ ಭವನ, ಐ.ಟಿ.ಐ. 
ಆವರಣ, ಬನ್ನೇರುಘಟ್ಟ ರಸ್ತೆ, ಬೆ೦ಗಳೂರು-29 
ಸಂಖ್ಯೆ: ಕಾಅಬೆಂ-1/ಡಬ್ಬೂ ಕಎ/ಎಫ್‌ಸಿ/ಸಿಆರ್‌-21/2009, ದಿನಾಂಕ:4ನೇ ಮೇ, 2009 
ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಆರ್‌. ಗಾಯತ್ರಿ W/ಂ ಲೇ: ಹನುಮಂತೇಗೌಡ, ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು, ಕರ್ನಾಟಕ ರಾಜ್ಯರಸ್ತೆ 
ನಂ.53, 1ನೇ ಮುಖ್ಯರಸ್ತೆ, 1ನೇ ಅಡ್ಡರಸ್ತೆ, ಮುನೇಶ್ವರ ಸಾರಿಗೆ ಸಂಸ್ಥೆ ಬೆಂಗಳೂರು ಕೇಂದ್ರೀಯ ವಿಭಾಗ, 
ಬ್ಲಾಕ್‌, ಮಹಾಲಕ್ಷ್ಮೀಪುರಂ, ಬೆ೦ಗಳೂರು. ಬೆಂಗಳೂರು-27. 
ಪ್ರಕಟಣೆ 

ಈ ಮೇಲೆ ನಮೂದಿಸಿದ ಅರ್ಜಿದಾರರು ತಾವು ಮೃತ ಹನುಮಂತೇಗೌಡ ಇವರ ಅವಲಂಬಿತರೆಂದೂ ಮೃತನು 
ಪ್ರತಿವಾದಿಯವರ ವಾಹನದಲ್ಲಿ ನಿರ್ವಾಹಕ ಎಂದು ಕೆಲಸ ಮಾಡುವಾಗ ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ 
ಉಂಟಾದ ಅಪಘಾತದಲ್ಲಿ ದಿನಾಂಕ:19.01.2009 ರಂದು ಮರಣ ಹೊಂದಿರುತ್ತಾರೆಂದೂ, ಈ ಸಂಬಂಧ ತಮಗೆ ಕಾಯ್ದೆ 
ಅನುಸಾರ ಪ್ರತಿವಾದಿಗಳು ನ್ಯಾಯಾಲಯದಲ್ಲಿ ಜಮೆ ಮಾಡಿರುವ ಪರಿಹಾರದ ಮೊತ್ತವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯದ ಮುಂದೆ ಬೇಡಿಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರ 
ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಮೇಲೆ ನಮೂದಿಸಿರುವ ಅರ್ಜಿದಾರರಲ್ಲದೇ, ತಾವೂ 
ಸಹ ಮೃತನ ನಿಜವಾದ “ಅವಲಂಬಿತರು” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ 
ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲವೆಂದು ತಿಳಿಯಪಡಿಸಿದೆ. 

ಎಂ. ರಾಧಾಕೃಷ್ಣ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಹಾಗೂ ಕಾರ್ಮಿಕ 
ಅಧಿಕಾರಿ, ಉಪವಿಭಾಗ-1, ಬೆ೦ಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಪವಿಭಾಗ-1, ಕಾರ್ಮಿಕ ಭವನ, ಐ.ಟಿ.ಐ. 
ಆವರಣ, ಬನ್ನೇರುಘಟ್ಟ ರಸ್ತೆ, ಬೆ೦ಗಳೂರು-29 
ಸಂಖ್ಯೆಡಬ್ಲೂ ಕಿಎ/ಎಫ್‌ಸಿ/ಸಿಆರ್‌-19/2009, ದಿನಾಂಕ:30ನೇ ಏಪ್ರಿಲ್‌, 2009 


ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ಚಂದ್ರಕಲಾ ಎಂಎಸ್‌. ಕೋಂ 1 ಕೆ. ಸತ್ಯವೇಲು, ನಂ.150, ಕಾವೇರಿ ಬ್ಲಾಕ್‌, ಪೊಲೀಸ್‌ 
ಲೇ:ಡಿ.ದೇವೇ೦ದ್ರ, ವರ್ಷ -29. ಕ್ವಾಟ್ರಸ್‌, ಕೋರಮಂಗಲ, ಬೆಂಗಳೂರು-34. 


2) ಕಿಶನ್‌ ಡಿ. ತಂದೆ ಲೇಟ್‌ ಡಿ.ದೇವೇಂದ್ರ, ವರ್ಷ-1, 2) ದಿ ಬ್ರಾಂಚ್‌ ಮ್ಯಾನೇಜರ್‌, ಐಸಿಐಸಿಐ ಲೊಂಬಾರ್ಡ್‌ 
ವಿಳಾಸ: ನಂ.507, ಬಿ.ಇ.ಎಲ್‌. ಕಾಲೋನಿ, ಜನರಲ್‌ ಇನ್ನೂರೆನ್ಸ್‌ ಕಂ.ಲಿ. ರೀಜನಲ್‌ ಆಫೀಸ್‌, ರಾಜಲಕ್ಷ್ಮಿ 
ನಾಗಲ್ಯಾಂಡ್‌, ಜಾಲಹಳ್ಳಿ, (ಅಂಚೆ), ದೊಡ್ಡಬೊಮ್ಮಸ೦ದ್ರ, ಆರ್ಕೇಡ್‌, ನಂ.228/5, 9ನೇ ಮೈನ್‌ ರಸ್ತೆ, 22ನೇ ಕ್ರಾಸ್‌, 
ಬೆಂಗಳೂರು-97. 3ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-11. 
3) ಶ್ರೀಮತಿ ಜಯಮ್ಮ ಕೋಂ ಲೇಟ್‌ ದೊರೈಸ್ವಾಮಿ ಎಂ. 
ವರ್ಷ-58. 
ನಂ. 142, ದೊಡ್ಡಬೊಮ್ಮಸಂದ, ವಿದ್ಯಾರಣ್ಯಪುರ(ಅಂಚೆ), 
ಬೆಂಗಳೂರು-97. 
ಪ್ರಕಟಣೆ 
ಈ ಮೇಲೆ ನಮೂದಿಸಿರುವ ಅರ್ಜಿದಾರರು ತಾವು ಮೃತ ಶ್ರೀ ಡಿ.ದೇವೇಂದ್ರ ಇವರ ಅವಲಂಬಿತರೆಂದು ಮೃತನು 
1ನೇ ಪ್ರತಿವಾದಿ ಬಳಿ ಡ್ರೈವರ್‌ ಆಗಿ ಕೆಲಸ ಮಾಡುವಾಗ, ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ ಉಂಟಾದ 
ಅಪಘಾತದಲ್ಲಿ ದಿನಾಂಕ:10.03.2009ರಂದು ಮರಣ ಹೊಂದಿರುತ್ತಾರೆ ಎಂದು, ಈ ಸಂಬಂಧ ತಮಗೆ ಕಾಯ್ದೆಯ ಅನುಸಾರ 
ಪ್ರತಿವಾದಿಗಳಿಂದ ಬರತಕ್ಕ ಪರಿಹಾರವನ್ನು ಕೊಡಿಸಬೇಕೆಂದು ಈ ನ್ಯಾಯಾಲಯದ ಮುಂದೆ ಬೇಡಿಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರ 
ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಮೇಲೆ ನಮೂದಿಸಿರುವ ಅರ್ಜಿದಾರರಲ್ಲದೇ, ತಾವೂ 


೨೦೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಸಹ ಮೃತನ ನಿಜವಾದ “ಅವಲಂಬಿತರು” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ 
ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ 
ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಎ೦. ರಾಧಾಕೃಷ್ಣ 
ಪಿ.ಆರ್‌.405 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಹಾಗೂ ಕಾರ್ಮಿಕ 
ಅಧಿಕಾರಿ, ಉಪವಿಭಾಗ-1, ಬೆಂಗಳೂರು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 

ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌:ಎಸ್‌ಆರ್‌-13:2009, ದಿನಾಂಕ:20ನೇ ಏಪ್ರಿಲ್‌, 2009 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಕಮಲಾಬಾಯಿ ಕೋಂ ಲೇಟ್‌ ಲಕ್ಷ್ಮಾನಾಯ್ಕ, 1) ಶ್ರಿ ಮಾಳಪ್ಪ ಬಿನ್‌ ಲೇಟ್‌ ಮಣ್ಣೇಗೌಡ, ಅಮ್ಮನಹಳ್ಳಿ 
ಮತ್ತು ಇತರರು, ಗ್ರಾಮ, ಅರಸೀಕೆರೆ ತಾ: 
ವಾಸ: ಶಂಕರನಹಳ್ಳಿ ಜಿ ತಾಂಡ್ಯ, ಕಸಬಾ ಹೋಬಳಿ, 2) ದಿ ಯುನೈಟೆಡ್‌ ಇಂಡಿಯಾ ಇನ್‌ಶೂರೆನ್ಸ್‌ ಕಂಪನಿ 
ಅರಸೀಕೆರೆ. ಲಿಮಿಟೆಡ್‌, ಬಿ.ಎಂ. ರೋಡ್‌, ಹಾಸನ. 
ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ಲಕ್ಷ್ಮಾನಾಯ್ಕ ರವರು 
ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:29.01.2009 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲಿ ಅಥವಾ 
ಅರ್ಜಿಗಳಾಗಲಿ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್‌.ಎಲ್‌. ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ 
ಆಯುಕ್ಕರು, ಹಾಸನ ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 
ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌:ಎಸ್‌ಆರ್‌-14:2009, ದಿನಾ೦ಕ:20ನೇ ಏಪ್ರಿಲ್‌, 2009 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಸರೋಜಮ್ಮ ಕೋಂ ಲೇಟ್‌ ಅಪ್ಪಾಜಿ ಮತ್ತು ಡಿವಿಜನಲ್‌ ಕಂಟ್ರೋಲರ್‌, ಕೆ.ಎಸ್‌.ಆರ್‌.ಟಿ.ಸಿ. ಬಿ.ಎಂ. 
ಇತರೆ 4 ಜನ, ಆಡುವಳ್ಳಿ ಗ್ರಾಮ, ಕಸಬಾ ಹೋಬಳಿ, ರೋಡ್‌, ಹಾಸನ. 
ಹಾಸನ. 
ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ಅಪ್ಪಾಜಿ ರವರು 
ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:24.06.1995 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲಿ ಅಥವಾ 
ಅರ್ಜಿಗಳಾಗಲಿ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್‌.ಎಲ್‌. ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ 
ಆಯುಕ್ತರು, ಹಾಸನ ಉಪವಿಭಾಗ, ಹಾಸನ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೮೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 
ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌:ಎಸ್‌ಆರ್‌-15:2009, ದಿನಾ೦ಕ:20ನೇ ಏಪ್ರಿಲ್‌, 2009 


ಅರ್ಜಿದಾರರು: ಪ್ರತಿವಾದಿಗಳು: 
1) ಅಮೀರ್‌ಜಾನ್‌ ಬಿನ್‌ ಖಲಂದರ್‌ಸಾಬ್‌ 1) ಅಲ್ಮಾನ್‌ ಸಾಬ್‌ ಬಿನ್‌ ಭಾಷಾಸಾಬ್‌, ಪಂಪ್‌ಹೌಸ್‌ ರಸ್ತೆ, 
2) ಮಲೇಖಾಭಾನು ಕೋಂ ಅಮೀರ್‌ಜಾನ್‌ ಲಕ್ಷ್ಮೀಪುರ, ಸಕಲೇಶಪುರ. 
ವಾಸ: ಗುಳ್ಳೇನಹಳ್ಳಿ ಗ್ರಾಮ, ಸಾಲಗಾಮೆ ಹೋಬಳಿ, 2) ವ್ಯವಸ್ಥಾಪಕರು ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂಪನಿ 
ಹಾಸನ ತಾಲ್ಲೂಕು. ಲಿಮಿಟೆಡ್‌, ಹರ್ಷಮಹಲ್‌ ರಸ್ತೆ ಹಾಸನ. 
ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ಅಕ್ಕಲ್‌ಪಾಷಾ 
ರವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾ೦ಕ:29.08.2008 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲಿ ಅಥವಾ 
ಅರ್ಜಿಗಳಾಗಲಿ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್‌.ಎಲ್‌. ಗುರುಪ್ರಸಾದ್‌ 
ಪಿ.ಆರ್‌.406 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ 
ಆಯುಕ್ತರು, ಹಾಸನ ಉಪವಿಭಾಗ, ಹಾಸನ. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ 


ನ್ಯಾಯಾಲಯದಲ್ಲಿ 
ಸಂಖ್ಯೆ: ಎಸ್‌ಡಿಕೆ/67/ಡಿಟಿಸಿಆರ್‌/2003-04, ದಿನಾ೦ಕ:26ನೇ ನವೆಂಬರ್‌, 2008 
ಉಪಸ್ಥಿತರು: ನೂರ್‌ಮಹಮ್ಮದ್‌ ಹುಸೇನ್‌ 


ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟ ಕಮೀಷನರ್‌ ಆಫ್‌ 
ಎಕ್ಸೈಜ್‌. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಫಿರ್ಯಾದುದಾರರು: ಆರೋಪಿ: 
ಹೊಲೀಸ್‌ ಉಪ ನಿರೀಕ್ಷಕರು. ವಿಟ್ಟ ಪೊಲೀಸ್‌ ಠಾಣೆ, ಪರಾರಿಯಾಗಿರುತ್ತಾರೆ. 
ವಿಟ್ಟ. 
ವಾಹನದ ಮಾಲೀಕರು (ಅರ್ಜಿದಾರರು) 
ಶ್ರೀ ಸತೀಶ್‌ ಬಿನ್‌ ಎ.ಬಿ. ನಾರಾಯಣ, ಡೋರ್‌ ನಂ. 
19-4-176, ಓಲ್ಡ್‌ಕೇಂಟ್‌ ರೋಡ್‌, ಅತ್ತಾವರ, 
ಮಂಗಳೂರು. 
ಪ್ರಕರಣದ ಮುಖ್ಯಾಂಶಗಳು: 
ಪೊಲೀಸ್‌ ಉಪ ನಿರೀಕ್ಷಕರು, ಎಟ್ಟ ಪೊಲೀಸ್‌ ಠಾಣೆ ವಿಟ್ಲ, ಇವರು ದಿನಾಂಕ:26.09.2003ರಂದು ಬೆಳಿಗ್ಗೆ 
ಸುಮಾರು 5-45 ಗಂಟೆಯ ಸಮಯದಲ್ಲಿ ದೊರೆತ ಖಚಿತ ವರ್ತಮಾನದ ಮೇರೆಗೆ ತಮ್ಮ ಸಿಬ್ಬಂದಿ ಸಮೇತ ಕಲ್ಲಡ್ಕ 
ಕಡೆಯಿಂದ ಒಂದು ಟಾಟಾ ಸುಮೋ ವಾಹನವು ಅತೀ ವೇಗವಾಗಿ ಬರುತ್ತಿರುವುದನ್ನು ಕಂಡು ಸಿಬ್ಬಂದಿಯವರು ನಿಲ್ಲಿಸಲು 
ಸೂಚನೆ ನೀಡಿದಾಗ, ಸದರಿ ವಾಹನವನ್ನು ಅದರ ಚಾಲಕ ಅತೀ ವೇಗವಾಗಿ ಚಲಾಯಿಸಿಕೊಂಡು ಉಕ್ಕುಡ ಕಡೆಗೆ ಹೊರಟಿತ್ತು. 
ನಂತರ ತಮ್ಮ ಇಲಾಖಾ ಜೀಪಿನಲ್ಲಿ ಸದರಿ ವಾಹನವನ್ನು ಬೆನ್ನಟ್ಟಿ ಪುಚ್ಚೆ ಗುತ್ತು ಎಂಬಲ್ಲಿ ಅಡ್ಡ ನಿಲ್ಲಿಸಿದಾಗ ವಾಹನದಲ್ಲಿದ್ದ 
ಇಬ್ಬರು ವ್ಯಕ್ತಿಗಳು ಇಳಿದು ಕಾರಿನಲ್ಲಿ ಓಡಿ ಪರಾರಿಯಾಗಿರುತ್ತಾರೆ. ಸದರಿ ವಾಹನವನ್ನು ಪರಿಶೀಲಿಸಿದಾಗ ಇದರ ನೊಂದಾಣಿ 
ಸಂಖ್ಯೆ: ಕೆಎ-19-1713 ಆಗಿದ್ದು, ಸದರಿ ಟಾಟಾ ಸುಮೋ ಒಳಗಡೆ ಕ್ಯಾನುಗಳು ಹಾಗೂ ಸಾರಾಯಿ ಸ್ಯಾಚೇಟುಗಳ ಮೂಟೆಗಳು 
ಇರುವುದು ಕಂಡುಬಂತು. ಟಾಟಾ ಸುಮೋವನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಸದರಿ ವಾಹನದಲ್ಲಿ ಎಂಟು ಪಾಲಿಥೀನ್‌ 
ಚೀಲದಲ್ಲಿ ಒಟ್ಟು 100 ಎಂಎಲ್‌ನ 3,875 ಸಾರಾಯಿ ಸ್ಯಾಚೇಟುಗಳು ಇರುವುದು ಕಂಡು ಬಂತು. ಹಾಗೂ 10 ಬಿಳಿ ಬಣ್ಣದ 
ಪ್ಲಾಸ್ಟಿಕ್‌ ಕ್ಯಾನಿನಲ್ಲಿ ತಲಾ 35 ಲೀಟರಿನಂತೆ ಒಟ್ಟು 350 ಲೀಟರ್‌ ಮದ್ಯಸಾರ ಇರುವುದು ಕಂಡು ಬಂತು. ಸದರಿ 


೨೦೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಸಾರಾಯಿಯಿಂದ ಹಾಗೂ ಮದ್ಯಸಾರದಿಂದ ಸ್ಕಾಂಪಲ್‌ಗಾಗಿ ತೆಗೆದು ಅದಕ್ಕೆ ಬಟ್ಟೆ ಸುತ್ತಿ ಅರಗಿನಿಂದ ಸೀಲು ಮಾಡಿರುತ್ತಾರೆ. 
ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34 ಮತ್ತು 43ರಂತೆ ಅಪರಾಧ ಹಾಗೂ ಶಿಕ್ಷಾರ್ಹವಾಗಿರುವುದರಿ೦ದ 
ಮತ್ತು ಇದು ಅಕ್ರಮ ಸಾರಾಯಿ ಹಾಗೂ ಮದ್ಯಸಾರ ಸಾಗಾಣಿಕೆಯಾಗಿರುವುದರಿ೦ದ ಸಾರಾಯಿ ಮತ್ತು ಮದ್ಯಸಾರ ಹಾಗೂ 
ಸಾಗಾಣಿಕೆಗೆ ಬಳಸಿದ ಟಾಟಾ ಸುಮೋ ವಾಹನ ಸಂಖ್ಯೆ ಕೆಎ-19-1713ನ್ನು ವಶಪಡಿಸಿಕೊಂಡು ಮಹಜರನ್ನು ಸ್ಥಳದಲ್ಲಿಯೇ 
ತಯಾರಿಸಿ, ಪರಾರಿಯಾದ ಆರೋಪಿಯ ಎರುದ್ಧ ಪ್ರಥಮ ಮಾಹಿತಿ ವರದಿ ಸಂಖ್ಯೆಃ87/2003, ದಿನಾ೦ಕ:26.09.2003 
ರಂದು ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ನಕಲನ್ನು, 
ಸೊತ್ತು ಪಟ್ಟಿಯೊಂದಿಗೆ ಪ್ರಾಧಿಕಾರಕ್ಕೆ ಸಲ್ಲಿಸಿ, ವಶಪಡಿಸಿಕೊಂಡ ಸೊತ್ತುಗಳನ್ನು ಹಾಗೂ ವಾಹನವನ್ನು ಮುಂದಿನ ಸೂಕ್ತ 
ಕ್ರಮಕ್ಕಾಗಿ ಅಬಕಾರಿ ಉಪ ನಿರೀಕ್ಷಕರು, ವಿಟ್ಟ ಉಪವಲಯ, ವಿಟ್ಟ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ತನಿಖೆಯನ್ನು ಕೈಗೊಂಡ ಅಬಕಾರಿ ನಿರೀಕ್ಷಕರು, ಬಂಟ್ವಾಳ ವಲಯ, ಬಂಟ್ವಾಳ ಇವರ ತನಿಖಾ ವರದಿ ಸಂಖ್ಯೆ: 
ಇಎಕ್ಸ್‌ಇ: ಬಿಎನ್‌ಟಿ: ಆರ್‌ಸಿಆರ್‌/12/2003-04, ದಿನಾಂಕ:23.12.2003ರ ವರದಿಯಲ್ಲಿ ಸದರಿ ಮೊಕದ್ದಮೆಯಲ್ಲಿ 
ವಶಪಡಿಸಿಕೊಂಡ ಸಾರಾಯಿ ಹಾಗೂ ಮದ್ಯಸಾರದ ಸ್ಯಾಂಪಲ್‌ಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದ್ದು, ಸಹಾಯಕ 
ರಾಸಾಯನಿಕ ವಿಶ್ಲೇಷಕರ ಪತ್ರ ಸಂಖ್ಯೆ: ಇ-1211-11 ದಿನಾಂಕ:09.11.2003ರ ವರದಿಯಲ್ಲಿ ಸಾರಾಯಿಯ ಮದ್ಯಸಾರ 
ಪ್ರಮಾಣ 30% ಹಾಗೂ ಮದ್ಯಸಾರದ ಮದ್ಯಸಾರ ಪ್ರಮಾಣ 47 ಡಿಗಿ ಯು.ಪಿ. ಇರುವುದಾಗಿ ಹಾಗೂ ಸಾರಾಯಿ ಹಾಗೂ 
ಮದ್ಯಸಾರವು ಮಾನವನ ಸೇವನೆಗೆ ಯೋಗ್ಯವಲ್ಲವೆಂದು ದೃಢೀಕರಣ ಪತ್ರ ನೀಡಿರುವ ಮೇರೆಗೆ ಸಾರಾಯಿ ಹಾಗೂ 
ಮದ್ಯಸಾರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು ಆದೇಶ ನೀಡಬೇಕೆಂದು ಶಿಫಾರಸ್ಸು ಮಾಡಿರುವ 
ಮೇರೆಗೆ ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ನ್ಯಾಯಾಲಯದ 
ಆದೇಶ ಸಂಖ್ಯೆ ಎಸ್‌ಡಿಕೆ:67: ಡಿಟಿಸಿಆರ್‌:2003-04 ದಿನಾಂಕ:16.03.2004ರಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನದ 
ಮುಟ್ಟುಗೋಲನ್ನು ಕಾಯ್ದಿರಿಸಿ ಉಳಿದ ಸಾರಾಯಿ ಹಾಗೂ ಮದ್ಯಸಾರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, 
ಮುಟ್ಟುಗೋಲು ಹಾಕಿಕೊಂಡ ಸಾರಾಯಿ ಹಾಗೂ ಮದ್ಯಸಾರವನ್ನು ನಿಯಮ 43(ಎ)ರನ್ವಯ ಅಬಕಾರಿ ನಿರೀಕ್ಷಕರು, ಬಂಟ್ವಾಳ 
ವಲಯ ಇವರ ಸಮಕ್ಷಮ ಸೂಕ್ತ ಮಹಜರು ಜರುಗಿಸಿ ನಾಶಪಡಿಸಲಾಗಿದೆ. 

ವಾಹನದ ಬಿ ಎಕ್ಸ್‌ಟ್ರ್ಯಾಕ್ಟ್‌ ವರದಿಯನ್ನು ಅಬಕಾರಿ ಉಪ ನಿರೀಕ್ಷಕರು. ವಿಟ್ಲ ಉಪವಲಯ, ವಿಟ್ಲ ಇವರು ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಬಿ ಎಕ್ಸ್‌ಟ್ರ್ಯಾಕ್ಸ ವರದಿಯಲ್ಲಿ ವಾಹನದ ನೋಂದಣಿ ಮಾಲೀಕ ಶ್ರೀ ಕೆ.ಅಬುಬಕ್ಕರ್‌ ಬಿನ್‌ 
ಕೆ.ಹೆಚ್‌.ಕೊಯಿಲ್ಲೋ, ಕಿನ್ನಿಗೋಳಿ ಅಂಚೆ, ಮಂಗಳೂರು ಎಂದು ದೃಢೀಕರಿಸಿದ್ದು, ವಾಹನದ ನೋಂದಣಿ ಸಂಖ್ಯೆ: ಕೆಎ-19- 
1713ರ ಇಂಜಿನ್‌ ಸಂಖ್ಯೆ: 497-SP21522755, ಚಾಸೀಸ್‌ ನಂ. 357011812102 ಆಗಿದ್ದು ಇದು ಟಾಟಾ ಓಪನ್‌ 
ಲಾರಿಯಾಗಿದ್ದು, ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಚಾಸೀಸ್‌ ನಂಬರ್‌ ಹಾಗೂ ಇಂಜಿನ್‌ ನಂಬರಿಗೂ ಒಂದಕ್ಕೊಂದು 
ತಾಳೆಯಾಗಿರುವುದಿಲ್ಲ. 

ಅರ್ಜಿದಾರರಾದ ಶ್ರೀ ಸತೀಶ್‌ ಬಿನ್‌ ಎ.ಬಿ. ನಾರಾಯಣ, ಅತ್ತಾವರ, ಮಂಗಳೂರು ಇವರು ಈ ಪ್ರಾಧಿಕಾರಕ್ಕೆ 
ದಿನಾಂಕ:23.03.2004ರಂದು ಅರ್ಜಿ ಸಲ್ಲಿಸಿ ಸದರಿ ಅರ್ಜಿಯ ಜೊತೆಗೆ ವಾಹನದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯನ್ನು ಸಲ್ಲಿಸುತ್ತಾ 
ತಾನು ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನದ ನೋಂದಣಿ ಮಾಲೀಕನಾಗಿದ್ದು, ಸದರಿ ವಾಹನವನ್ನು ತನಗೆ 
ಬಿಡುಗಡೆಗೊಳಿಸಬೇಕೆಂದು ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ಸಲ್ಲಿಸಿದ್ದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯಲ್ಲಿ ವಾಹನದ 
ನೋಂದಣಿ ಸಂಖ್ಯೆ: ಕೆಎ-19-7113 ಆಗಿದ್ದು, ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಟಾಟಾ ಸುಮೋ ಕಾರಿನ ಚಾಸೀಸ್‌ ನಂಬರ್‌ 
ಮತ್ತು ಇಂಜಿನ್‌ ನಂಬರ್‌ ಒಂದಕ್ಕೊಂದು ತಾಳೆಯಾಗಿರುತ್ತದೆ. ಆದುದರಿಂದ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನದ 
ನೋಂದಣಿ ಸಂಖ್ಯೆಯು ನಕಲಿಯಾಗಿದ್ದು ಮೂಲ ನೋಂದಣಿ ಸಂಖ್ಯೆಯಾಗಿರುವುದಿಲ್ಲ. 

ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ಮದ್ಯಂತರ 
ಆದೇಶ ಸಂಖ್ಯೆ: ಎಸ್‌ಡಿಕೆ:67: ಡಿಟಸಿಆರ್‌:2003-04 ದಿನಾಂಕ:18.06.2004ರಲ್ಲಿ ಅರ್ಜಿದಾರರು ಅಂದಿನ ಪ್ರಾಧಿಕಾರಕ್ಕೆ 
ರೂ.65,000/- ಬ್ಯಾಂಕ್‌ ಗ್ಯಾರಂಟಿಯನ್ನು ನೀಡಿದ್ದಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಟಾಟಾ ಸುಮೋ ಅಸಲಿ ಸಂಖ್ಯೆ ಕೆಎ 
19-7113ನ್ನು ಕೆಲವು ಷರತ್ತಿಗೊಳಪಟ್ಟು ತಾತ್ಕಾಲಿಕವಾಗಿ ಅರ್ಜಿದಾರರ ವಶಕ್ಕೆ ಬಿಡುಗಡೆಗೊಳಿಸಲು ಆದೇಶಿಸಿದೆ. 

ಅರ್ಜಿದಾರರು ಸದರಿ ಆದೇಶದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಮಾನ್ಯ ಪ್ರಿನ್ಸಿಪಾಲ್‌ ಸೆಷನ್‌ ನ್ಯಾಯಾಲಯಕ್ಕೆ 
ಮೇಲ್ಮನವಿ ಸಲ್ಲಿಸಿದ್ದು, ಮಾನ್ಯ ನ್ಯಾಯಾಲಯವು ಕ್ರಿ.ಅ.ಸಂ:328/2004 ಮೇಲ್ಮನವಿ ಅಂಗೀಕರಿಸಿ ತೀರ್ಪು ಆದೇಶ 
ದಿನಾಂಕ:30.10.2004ರಲ್ಲಿ ಈ ಪ್ರಾಧಿಕಾರದ ಆದೇಶ ಸಂಖ್ಯೆ: ದಿನಾ೦ಕ:18.06.2004ರ ಆದೇಶವನ್ನು ತಳ್ಳಿಹಾಕಿ ಅರ್ಜಿದಾರರು 
ಈ ಪ್ರಾಧಿಕಾರಕ್ಕೆ ರೂ.15,000/- ಬ್ಯಾಂಕ್‌ ಗ್ಯಾರಂಟಿ ಹಾಗೂ ರೂ.50,000/- ಇಂಡೆಮ್ನಿಟಿ ಬಾಂಡ್‌ ಹಾಗೂ ಅಷ್ಟೇ ಮೊತ್ತಕ್ಕೆ 
ಇಬ್ಬರು ಜಾಮೀನುದಾರರನ್ನು ನೀಡಿದ್ದಲ್ಲಿ, ಇತರೇ ಷರತ್ತುಗಳಿಗೆ ಒಳಪಟ್ಟು ವಶಪಡಿಸಿಕೊಂಡ ಟಾಟಾ ಸುಮೋ ಅಸಲಿ ಸಂಖ್ಯೆ: 
ಕೆಎ-19-1713 ನ್ನು ಅರ್ಜಿದಾರರ ಸುಪರ್ಧಿಗೆ ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸಲು ಆದೇಶ ನೀಡಿರುವ ಮೇರೆಗೆ ಅಂದಿನ 
ಪ್ರಾಧಿಕಾರದ ಆದೇಶ ಸಂಖ್ಯೆ: ದಿನಾಂಕ:14.02.2005ರಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ವಾಹನವನ್ನು ಮಾನ್ಯ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೮೫ 





ನ್ಯಾಯಾಲಯದ ಆದೇಶದಂತೆ ತಾತ್ಕಾಲಿಕವಾಗಿ ಅರ್ಜಿದಾರರ ವಶಕ್ಕೆ ಬಿಡುಗಡೆಗೊಳಿಸಲು ಆದೇಶಿಸಿದೆ. ಆದರೆ ಅರ್ಜಿದಾರರು 
ವಾಹನವನ್ನು ಈವರೆಗೆ ಪ್ರಾಧಿಕಾರದಿಂದ ಮಧ್ಯಂತರ ಸುಪರ್ದಿಗೆ ಪಡೆದುಕೊಂಡಿರುವುದಿಲ್ಲ. 

ವಾಹನ ಮಾಲೀಕರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಸೆಕ್ಷನ್‌ 43ಬಿ ಪ್ರಕಾರ ಕಾರಣ ಕೇಳಿ ನೋಟೀಸನ್ನು 
ಈ ಪ್ರಾಧಿಕಾರದಿಂದ ದಿನಾಂಕ:17.07.2006ರಂದು ನೋಂದಣಿ ಅಂಚೆ ಮೂಲಕ ನೀಡಲಾಗಿರುತ್ತದೆ. ಸದರಿ ನೋಟೀಸು 
ಜಾರಿಯಾಗದೇ ಅಂಚೆ ಷರಾದೊಂದಿಗೆ ಈ ಕಛೇರಿಗೆ ವಾಪಸ್ಸು ಬಂದಿರುತ್ತದೆ. ಆದರೆ ಇದುವರೆಗೂ ವಾಹನ 
ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಕಾರಣ ಕೇಳಿ ನೋಟೀಸಿಗೆ ಉತ್ತರವನ್ನು ನೀಡಿರುವುದಿಲ್ಲ. 

ನಂತರ ವಿಚಾರಣೆಯನ್ನು ಪ್ರಾರಂಭಿಸಿ ಸರ್ಕಾರದ ಪರ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಿ ಸಾಕ್ಷಿಗಳ ಹೇಳಿಕೆಯನ್ನು 
ಪಡೆಯಲಾಗಿರುತ್ತದೆ. ಪ್ರತಿರಕ್ಷಾ ಸಾಕ್ಷಿಗಳು ಹಾಜರಾಗದೇ ಇದುದ್ದರಿಂದ ಪ್ರತಿ ರಕ್ಷಾ ಸಾಕ್ಷಿಗಳ ಹೇಳಿಕೆಯನ್ನು 
ಪಡೆಯಲಾಗಿರುವುದಿಲ್ಲ. 

ಈ ಪ್ರಕರಣದಲ್ಲಿ ಸರ್ಕಾರದ ಅಭಿಯೋಜನ ಪರ ಸಲ್ಲಿಸಿರುವ ಸಾಕ್ಟ್ಯಾಧಾರಗಳಿಂದ ಈ ಕೆಳಗಿನ ವಿವಿಧಾಂಶಗಳನ್ನು 
ತೀರ್ಮಾನಿಸುವುದು ಅಗತ್ಯವಾಗಿದ್ದು ಪರಿಶೀಲನಾ೦ಶಗಳು ಈ ಕೆಳಗಿನಂತಿರುತ್ತದೆ. 

1) ದಿನಾಂಕ:26.09.2003ರಂದು ಟಾಟಾ ಸುಮೋ ಅಸಲಿ ಸಂಖ್ಯೆ: ಕೆಎ-19-7113 (ನಕಲಿ ಸಂಖ್ಯೆ: ಕೆಎ-19- 
1713)ರಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿಪತ್ರವಿಲ್ಲದೇ ಸಾರಾಯಿ ಹಾಗೂ ಮದ್ಯಸಾರವನ್ನು ಸಾಗಾಣಿಕೆ 
ಮಾಡಲಾಗಿದೆಯೇ? 

2) ವಶಪಡಿಸಿಕೊಂಡಿರುವ ವಾಹನ ಮಾಲೀಕ ತಾನೆಂದು ತನಗೆ ತಿಳಿಯದೇ ಅಕ್ರಮ ಸಾರಾಯಿ ಹಾಗೂ ಮದ್ಯಸಾರ 
ಸಾಗಾಣಿಕೆಗೆ ವಾಹನವನ್ನು ಉಪಯೋಗಿಸಲ್ಪಟ್ಟತ್ತು ಎಂಬುದನ್ನು ವಾಹನ ಮಾಲೀಕರು ಸಾಬೀತುಪಡಿಸಿದ್ದಾರೆಯೇ? 

3) ಜಪ್ತುಪಡಿಸಲಾಗಿರುವ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ? 

ಒಂದನೇ ಅಂಶವನ್ನು ಗುಣಾತ್ಮಕವಾಗಿ, ಎರಡನೇ ಅಂಶವನ್ನು ನಕರಾತ್ಮಕವಾಗಿ ಮತ್ತು ಮೂರನೇ ಅಂಶವನ್ನು 
ಅಂತಿಮ ಆದೇಶದಂತೆ. 
ಪ್ರಾ.ಸ.-1: 

ಶ್ರೀ ಜಯಪ್ಪ ಲಮಾಣಿ, ಅಬಕಾರಿ ರಕ್ಷಕ, ಜಾರಿ ಮತ್ತು ತನಿಖೆ, ಬಂಟ್ವಾಳ ಇವರು ದಿನಾಂಕ:10.05.2007ರಂದು ಈ 
ಪ್ರಾಧಿಕಾರದ ಮುಂದೆ ಹಾಜರಾಗಿ ಇವರು ಪ್ರಕರಣದ ಕೆಮಿಕಲ್‌ ಕ್ಯಾರಿಯರ್‌ ಆಗಿ ತಮ್ಮ ಸಾಕ್ಷಿಯನ್ನು ನೀಡಿರುತ್ತಾರೆ. ತಾನು 
ದಿನಾಂಕ:20.10.2003 ರಂದು ಪ್ರಕರಣದ 600 ಎಂಎಲ್‌ನ 10 ಬಾಟಲುಗಳಿರುವ ಮದ್ಯಸಾರ ಮತ್ತು 100 ಎಂಎಲ್‌ನ 8 
ಸಾರಾಯಿ ಸ್ಕಾಚೇಟುಗಳನ್ನು ತಮ್ಮ ಅಬಕಾರಿ ಉಪ ನಿರೀಕ್ಷಕರಿಂದ ಪಡೆದುಕೊಂಡು ಮರುದಿನ ಮಾದರಿ ಸೀಸೆಗಳನ್ನು ಹಾಗೂ 
ಸಾರಾಯಿ ಸ್ಯಾಚೇಟುಗಳನ್ನು ಮಂಗಳೂರು ರಾಸಾಯನಿಕ ತಜ್ಞರಿಗೆ ತಲುಪಿಸಿರುತ್ತೇನೆ. ದಿನಾಂಕ:09.12.2003ರಂದು 
ರಾಸಾಯನಿಕ ತಜ್ಞರು ಪರೀಕ್ಷಿಸಿದ ಮಾದರಿ ಸೀಸೆ ಹಾಗೂ ಸ್ಯಾಚೇಟುಗಳನ್ನು ತಜ್ಞರಿಂದ ಪಡೆದು ವರದಿಯೊಂದಿಗೆ ಅಬಕಾರಿ 
ಉಪ ನಿರೀಕ್ಷಕರಿಗೆ ನೀಡಿರುತ್ತೇನೆ ಎಂದು ಸಾಕ್ಷಿ ನುಡಿದಿರುತ್ತಾರೆ. ಅರ್ಜಿದಾರರು ಹಾಗೂ ಅವರ ಪರ ವಕೀಲರು ಹಾಜರಿಲ್ಲದ 
ಕಾರಣ ಪಾಟೀ ಸವಾಲು ಇಲ್ಲವೆಂದು ಪರಿಗಣಿಸಲಾಗಿದೆ. 
ಪ್ರಾ.ಸ-2: 

ಶ್ರೀ ಯಾಕೂಬ್‌ ಖಾನ್‌, ಅಬಕಾರಿ ಉಪ ನಿರೀಕ್ಷಕರು, ಜಾರಿ ಮತ್ತು ತನಿಖೆ, ಪುತ್ತೂರು ಇವರು 
ದಿನಾ೦ಕ:20.02.2008ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಇವರು ಪ್ರಕರಣದ ತನಿಖಾಧಿಕಾರಿಯಾಗಿದ್ದು ತಮ್ಮ 
ಸಾಕ್ಷಿಯನ್ನು ನೀಡಿರುತ್ತಾರೆ. ತಾನು ದಿನಾಂಕ:13.03.2003 ರಿಂದ ದಿನಾಂಕ:23.05.2005ರವರೆಗೆ ಅಬಕಾರಿ ಉಪ ನಿರೀಕ್ಷಕರಾಗಿ 
ವಿಟ್ಲ ಉಪವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ದಿನಾ೦ಕ:18.10.2003ರಂದು ಪೊಲೀಸ್‌ ಉಪ ನಿರೀಕ್ಷಕರು, ವಿಟ್ಲ 
ಇವರಿಂದ ಮೊಕದ್ದಮೆಗೆ ಸಂಬಂಧಪಟ್ಟ ವಾಹನ ಹಾಗೂ ಅಬಕಾರಿ ಸೊತ್ತುಗಳನ್ನು ಸ್ವೀಕರಿಸಿರುತ್ತೇನೆ. 
ದಿನಾ೦ಕ:20.10.2003ರಂದು ಜಯಪ್ಪ ಲಮಾಣಿ ಅಬಕಾರಿ ರಕ್ಷಕರ ಮುಖಾಂತರ ಮಾದರಿ ಸೀಸೆಗಳನ್ನು, ಮಾದರಿ ಮೊಹರು 
ಹಾಗೂ ಕೋರಿಕೆ ಪತ್ರದೊಂದಿಗೆ ರಾಸಾಯನಿಕ ವಿಶ್ಲೇಷಣೆಗೆ ಕಳುಹಿಸಲಾಗಿರುತ್ತದೆ. ದಿನಾ೦ಕ:20.10.2003ರಂದು ವಾಹನ 
ಸಂಖ್ಯೆಕೆಎ-19-1713ರ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮಂಗಳೂರು ಇವರಿಗೆ ಪತ್ರ 
ಬರೆದಿರುತ್ತೇನೆ. ದಿನಾಂಕ:12.12.2003ರಂದು ರಾಸಾಯನ ತಜ್ಞರು ವರದಿಯನ್ನು ಮಾದರಿಯೊಂದಿಗೆ ಅಬಕಾರಿ ರಕ್ಷಕರಾದ ಶ್ರೀ 
ಜಯಪ್ಪ ಲಮಾಣಿರವರು ಕಛೇರಿಗೆ ತಲುಪಿಸಿರುತ್ತಾರೆ. ದಿನಾಂಕ:08.09.2004ರಂದು ವಾಹನ ಬಿ ವಹಿ ಕಛೇರಿಯಲ್ಲಿ 
ಸ್ವೀಕೃತವಾಗಿರುತ್ತದೆ. ಅದರಲ್ಲಿ ವಾಹನದ ಮಾಲೀಕರು ಶ್ರೀ ಸತೀಶ್‌ ಬಿನ್‌ ನಾರಾಯಣ ಡೋರ್‌ ನಂ.19-4-176 ಓಲ್ಡ್‌ 
ಕೇಂಟ್‌ ರೋಡ್‌, ಅತ್ತಾವರ ಮಂಗಳೂರು ಎಂದು ವರದಿ ಮಾಡಿರುತ್ತಾರೆ. ವಾಹನದ ಮಾಲೀಕರಿಗೆ ಕಾರಣ ಕೇಳುವ 
ನೋಟೀಸನ್ನು ನೀಡಿರುತ್ತೇನೆ. ದಿನಾಂಕ:08.01.2004ರಂದು ಸದರಿ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವರೇ ವಾಹನದ 
ಚಾಸೀಸ್‌ ನಂಬರ್‌ ಹಾಗೂ ಇಂಜಿನ್‌ ನಂಬರ್‌ದೊಂದಿಗೆ ವರದಿ ಸಲ್ಲಿಸಿರುತ್ತೇನೆ. ವಿಟ್ಲ ಪೊಲೀಸ್‌ರವರು ಕಡತವನ್ನು 


೨೦೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಹಸ್ತಾಂತರಿಸುವಾಗ ಕೊಟ್ಟಿದ್ದ ಮಹಜರು ಪ್ರತಿಯನ್ನು ನೋಡಲಾಯಿತು. ಅದನ್ನು ನಿಶಾನೆ ಪಿ-1 ಎಂದೂ, ಪ್ರಥಮ ಮಾಹಿತಿ 
ವರದಿಯ ಪ್ರತಿಯನ್ನು ನಿಶಾನೆ ಪಿ-2 ಎಂದೂ, ವಾಹನದ ಬಿ ವರದಿಯ ಪ್ರತಿಯನ್ನು ನಿಶಾನೆ ಪಿ-3 ಎಂದೂ ಕೋರಿಕೆ ಪತ್ರದ 
ಪ್ರತಿಯನ್ನು ನಿಶಾನೆ ಪಿ-4 ಎಂದೂ, ರಾಸಾಯನಿಕ ವರದಿಯ ಪ್ರತಿಯನ್ನು ನಿಶಾನೆ ಪಿ-5 ಎಂದೂ, ಮುಟ್ಟುಗೋಲಿಗೆ ಅಧಿಕೃತ 
ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರಿಗೆ ಬರೆದ ವರದಿಯನ್ನು ನಿಶಾನೆ ಪಿ-6 ಎಂದೂ ಸಾಕ್ಷಿವಿಚಾರಣೆ ವೇಳೆಯಲ್ಲಿ 
ಗುರುತಿಸಿರುತ್ತೇನೆ ಎ೦ದು ಸಾಕ್ಷಿ ನುಡಿದಿರುತ್ತಾರೆ. ಅರ್ಜಿದಾರರು ಹಾಗೂ ಅವರ ಪರ ವಕೀಲರು ಹಾಜರಿಲ್ಲದ ಕಾರಣ ಪಾಟೀ 
ಸವಾಲು ಇಲ್ಲವೆಂದು ಪರಿಗಣಿಸಲಾಗಿದೆ. 

ಪ್ರಾ.ಸ-3: 

ಶ್ರೀ ಎಂ. ಸುದರ್ಶನ್‌, ಪೊಲೀಸ್‌ ಉಪ ನಿರೀಕ್ಷಕರು, ಮುಲ್ಕಿ ಪೊಲೀಸ್‌ ಠಾಣೆ ಇವರು ಪ್ರಕರಣದ 
ಫಿರ್ಯಾದುದಾರರಾಗಿದ್ದು, ದಿನಾಂಕ:09.07.2008ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸಾಕ್ಷಿಯನ್ನು 
ನೀಡಿರುತ್ತಾರೆ. 2003 ಜುಲೈ ತಿಂಗಳಿಂದ 2005ರವರೆಗೆ ತಾನು ವಿಟ್ಲ ಪೊಲೀಸ್‌ ಠಾಣೆಯಲ್ಲಿ ಪೊಲೀಸ್‌ ಉಪ ನಿರೀಕ್ಷಕರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದೆನು. ದಿನಾಂಕ:26.09.2003ರಂದು ಬೆಳಿಗ್ಗೆ 5-00 ಗಂಟಿಗೆ ದೊರೆತ ಖಚಿತ ವರ್ತಮಾನದಂತೆ ತಾನು 
ಸಿಬ್ಬಂದಿಗಳೊಂದಿಗೆ ಇಲಾಖಾ ಜೀಪು ನಂ.ಕೆಎ-19-ಜಿ-85ರಲ್ಲಿ ವಿಟ್ಟ ಪೇಟೆಯ ನಾಲ್ಕು ಮಾರ್ಗದ ಬದಿಯಲ್ಲಿ 
ಕಾಯುತ್ತಿದ್ದಾಗ ಬೆಳಿಗ್ಗೆ 5-45 ಗಂಟೆಗೆ ಕಲ್ಲಡ್ಕ ಕಡೆಯಿಂದ ಒಂದು ಟಾಟಾ ಸುಮೋ ಕಾರು ಅತೀ ವೇಗವಾಗಿ 
ಬರುತ್ತಿರುವುದನ್ನು ನೋಡಿದ ತಾವು ಜೀಪಿನಿಂದ ಇಳಿದು, ಕಾರನ್ನು ನಿಲ್ಲಿಸುವಂತೆ ಸೂಚನೆ ನೀಡಿದರೂ, ಕಾರನ್ನು ನಿಲ್ಲಿಸದೇ 
ಉಕ್ಕುಡದ ಕಡೆಗೆ ಚಲಾಯಿಸಿಕೊಂಡು ಹೋದಾಗ ತಾವು ಜೀಪಿನಲ್ಲಿ ಸದರಿ ಕಾರನ್ನು ಹಿಂಬಾಲಿಸಿಕೊಂಡು ಹೋದಾಗ, 
ಉಕ್ಕುಡದಿ೦ದ ಪಚ್ಚೆ ಗುತ್ತಿಗೆ ಹೋಗುವ ಮಣ್ಣಿನ ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಅದರ ಚಾಲಕ ಮತ್ತು ಇನ್ನೋರ್ವ ವ್ಯಕ್ತಿಯು 
ಕಾರಿನಿಂದ ಇಳಿದು ಕಾಡಿನಲ್ಲಿ ಓಡಿ ಹೋದಾಗ 6-00 ಗಂಟೆಗೆ ನಾವು ಕಾರನ್ನು ಪರಿಶೀಲಿಸಲಾಗಿ ನೊಂದಣಿ ಸಂಖ್ಯೆ: ಕೆಎ- 
19-1713 ಆಗಿದ್ದು, ಕಾರಿನೊಳಗೆ ಇದ್ದ 8 ಪಾಲಿಥೀನ್‌ ಚೀಲಗಳಲ್ಲಿ ಸಾರಾಯಿ ತೊಟ್ಟೆಗಳು ಮತ್ತು 35.000 ಲೀಟರಿನ 10 ಬಿಳಿ 
ಕ್ಯಾನುಗಳಲ್ಲಿ ಸ್ಟಿರೀಟ್‌ ತುಂಬಿರುವುದು ಕಂಡುಬಂದಿದ್ದು, ಸೊತ್ತುಗಳನ್ನು ಸ್ಥಳದಲ್ಲಿ ಪರಿಶೀಲಿಸಲು ಅನಾನುಕೂಲತೆ 
ಆಗಿರುವುದರಿಂದ ಟಾಟಾ ಸುಮೋ ಕಾರನ್ನು ಮತ್ತು ಅದರಲ್ಲಿದ್ದ ಸೊತ್ತುಗಳನ್ನು ಸಿಬ್ಬಂದಿಗಳ ಮೂಲಕ ಎಟ್ಟ ಠಾಣೆಗೆ ತಂದು 
6-45 ಗಂಟೆಯಿಂದ 8-00 ಗಂಟಿ ತನಕ ಮಹಜರು ಬರೆದು ರೂ.2,30,750/- ಬೆಲೆಯ ಸೊತ್ತುಗಳನ್ನು ಸ್ವಾಧೀನ 
ಪಡಿಸಿಕೊಂಡಿದ್ದು, ಬಳಿಕ ಠಾಣಾ ಅ.ಕ್ರಸಂ:87/2003 ಕಲಂ 32, 34, 433) ಅಬಕಾರಿ ಕಾಯ್ದೆಯಂತೆ ಪ್ರಕರಣ 
ದಾಖಲಿಸಿರುತ್ತೇನೆ. ಮತ್ತು ಅದೇ ದಿನ ಸ್ವಾಧೀನ ಪಡಿಸಿಕೊಂಡ ಸೊತ್ತುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವರೇ ಅಧಿಕೃತ 
ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರಿಗೆ ಕೋರಿಕೆ ಪತ್ರ ಸಲ್ಲಿಸಿರುತ್ತೇನೆ. ನಂತರ ದಿನಾಂಕ:03.10.2003ರಂದು ಅಧಿಕೃತ 
ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರ ಆದೇಶದಂತೆ ಸ್ವಾಧೀನ ಪಡಿಸಿಕೊಂಡ ಸೊತ್ತುಗಳನ್ನು ವಿಟ್ಟ ಉಪವಲಯ 
ಅಬಕಾರಿ ಉಪ ನಿರೀಕ್ಷಕರಿಗೆ ಸ್ವಾಧೀನಪಡಿಸಿಕೊಂಡ ಸೊತ್ತುಗಳನ್ನು ಹಸ್ತಾಂತರಿಸಿರುತ್ತೇನೆ. ದಿನಾಂಕ:18.10.2003ರಂದು 
ಕರಣದ ಸೊತ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಿರುವ ಬಗ್ಗೆ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು 
ಲ್ಲಿಸಿರುತ್ತೇನೆ. 

ಅವರು ತಯಾರಿಸಿದ ಸ್ಥಳ ಮಹಜರನ್ನು ತಾನು ಮಾಡಿರುವ ಸಹಿ ತನ್ನದೆಂದು ಗುರುತಿಸಿ ಈ ದಾಖಲೆಯನ್ನು 
ನಿಶಾನೆ ಪಿ-1ಎ ಎಂದೂ ಗುರುತಿಸಲಾಯಿತು. ಹಾಗೂ ಪ್ರಕರಣ ದಾಖಲಿಸಿಕೊಂಡು ಠಾಣೆಯಲ್ಲಿ ನೊಂದಾಯಿಸಿರುವ 
ಮೊಕದ್ದಮೆ ಸಂಖ್ಯೆ87/2003ನ್ನು ನಿಶಾನೆ ಪ-2ಎ ಎಂದೂ ಗುರುತಿಸಿರುತ್ತೇನೆ. ಪ್ರಕರಣಕ್ಕೆ ವಶಪಡಿಸಿಕೊಳ್ಳಲಾಗಿರುವ 
ಸೊತ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಿಕೊಳ್ಳಲು ಅಧಿಕೃತ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 
ಇವರಿಗೆ ಪ್ರಸ್ತಾವನೆ ಸಲ್ಲಿಸಿರುವ ದಿನಾಂಕ:26.09.2003ರ ಪತ್ರದ ಪ್ರತಿಯನ್ನು ಗುರುತಿಸಿದ್ದು ನಿಶಾನೆ ಪಿ-3ಎ ಎಂಬುದಾಗಿ 
ಗುರುತಿಸಲಾಗಿರುತ್ತದೆ. ಮುಖ್ಯ ವಿಚಾರಣೆ ಸಾಕ್ಷಿ ವಿಚಾರಣೆಗೆ ಆರೋಪಿಯ ಪರ ಯಾವುದೇ ಪಾಟೀ ಸವಾಲು ಇಲ್ಲವೆಂದು 
ಪರಿಗಣಿಸಲಾಗಿದೆ. 

ತಕ್ಷೀರಿಗೆ ಸಂಬಂಧಿಸಿದ ತನಿಖಾಧಿಕಾರಿಯಾದ ಅಬಕಾರಿ ಉಪ ನಿರೀಕ್ಷಕರು (2), ಬಂಟ್ವಾಳ ವಲಯ, ಬಂಟ್ಟಾಳ 
ಇವರ ತನಿಖಾ ವರದಿ ಸಂಖ್ಯೆ ವಿಎಸ್‌ಆರ್‌:ಸಿಆರ್‌ಎಂ:4:2003-04 ದಿನಾ೦ಕ:05.07.2008ರಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ 
ಟಾಟಾ ಸುಮೋ ಕಾರನ್ನು ಅದರ ಆರ್‌.ಸಿ. ಮಾಲೀಕರಾದ ಶ್ರೀ ಸತೀಶ್‌ ರವರಿಗೆ ಹಸ್ತಾಂತರವಾಗಿರುವುದಿಲ್ಲ, ಸದರಿ ವಾಹನವು 
ತನ್ನ ಸುಪರ್ದಿಯಲ್ಲಿಯೇ ಇರುತ್ತದೆಂದು ತಮ್ಮ ವರದಿಯಲ್ಲಿ ತಿಳಿಸಿರುತ್ತಾರೆ. 

ಈ ಪ್ರಕರಣದ ಫಿರ್ಯಾದುದಾರರು ಪೂರಕವಾಗಿ ನೀಡಿರುವ ಸಾಕ್ಷಾಧಾರದ ಮೇಲೆ ಹಾಗೂ ಲಭ್ಯವಿರುವ 
ದಾಖಲಾತಿಗಳಿಂದ ದಿನಾ೦ಕ:26.09.2003ರಂದು ಜಪ್ತು ಪಡಿಸಿರುವ ಟಾಟಾ ಸುಮೋ ಅಸಲಿ ಸಂಖ್ಯೆ: ಕೆಎ-19-7113 (ನಕಲಿ 
ಸಂಖ್ಯೆ: ಕೆಎ-19-1713) ರಲ್ಲಿ ಅಕ್ರಮವಾಗಿ ಸಾರಾಯಿ ಸಾಗಾಣಿಕೆಯಾಗಿರುವುದು ಸಾಬೀತಾಗಿರುವುದರಿಂದ ಒಂದನೇ 
ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 


ಪ 
ಲ 
ಸ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ೨೦೮೭ 





ಇಂತಹ ಅಕ್ರಮ ಸಾರಾಯಿ ಮತ್ತು ಮದ್ಯಸಾರವು ತನ್ನ ತಿಳುವಳಿಕೆಗೆ ಬಾರದೇ ನಡೆದಿದೆ. ಎಂಬುದನ್ನು 
ಸಾಕ್ಸ್ಯಾದಾರಗಳೊಂದಿಗೆ ಸಾಬೀತುಪಡಿಸುವುದು ವಾಹನ ಮಾಲೀಕರ ಆದ್ಯ ಹೊಣೆಗಾರಿಕೆಯಾಗಿರುತ್ತದೆ. ಆದರೆ ಈ ಪ್ರಕರಣದ 
ವಾಹನದ ಮಾಲೀಕರಿಗೆ ದಿನಾಂಕ:18.07.2006ರಂದು ಕಾರಣ ಕೇಳಿ ನೋಟೀಸು ನೊಂದಾಯಿತ ಅಂಚೆ. ಮೂಲಕ 
ನೀಡಲಾಗಿದ್ದರೂ, ಸದರಿ ನೋಟಿಸು ವಾಹನದ ಮಾಲೀಕರಿಗೆ ಜಾರಿಯಾಗದೇ ಅಂಚಿ ಷರಾದೊಂದಿಗೆ 
ದಿನಾಂಕ:02.08.2006ರಂದು ವಾಪಸ್ಸು ಪ್ರಾಧಿಕಾರಕ್ಕೆ ಬಂದಿರುತ್ತದೆ. ಪ್ರಕರಣ ದಾಖಲಾಗಿ ಈಗಾಗಲೇ 5 ವರ್ಷ ಕಳೆದಿದ್ದರೂ 
ವಾಹನದ ಮಾಲೀಕರು ತನ್ನ ವಾಹನವನ್ನು ಮಧ್ಯಂತರ ಬಿಡುಗಡೆ ಆದೇಶವಾಗಿದ್ದರೂ, ವಾಹನವನ್ನು ತಾತ್ವಾಲಿಕ ನೆಲೆಯಲ್ಲಿ 
ಪಡೆದುಕೊಂಡಿರುವುದಿಲ್ಲ. ವಾಹನದ ಮಾಲೀಕರು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸಾಕ್ಷ್ಯಾಧಾರಗಳೊಂದಿಗೆ 
ವಾಹನವನ್ನು ತನ್ನ ತಿಳುವಳಿಕೆಗೆ ಬಾರದೇ ಅಕ್ರಮ ಸಾರಾಯಿ ಹಾಗೂ ಮದ್ಯಸಾರ ಸಾಗಾಣಿಕೆಗೆ ಉಪಯೋಗಿಸಲಾಗಿದೆ ಎಂದು 
ರುಜುವಾತುಪಡಿಸಲು ವಿಫಲರಾಗಿರುವುದನ್ನು ಪರಿಗಣಿಸಿದಾಗ, ವಾಹನದಲ್ಲಿ ಅಕ್ರಮವಾಗಿ ಸಾರಾಯಿ ಹಾಗೂ ಮದ್ಯಸಾರ 
ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ ಈ ಮೇಲಿನ ಕಾರಣಗಳಿಂದ ಎರಡನೇ ಅಂಶವನ್ನು 
ನಕರಾತ್ಮಕವಾಗಿ ಪರಿಗಣಿಸಿದೆ. 

ವಾಹನದ ಮಾಲೀಕರಾದ ಶ್ರೀ ಸತೀಶ್‌ ಇವರು ತಮ್ಮ ವಕೀಲರ ಮುಖಾಂತರ ದಿನಾಂಕ:07.06.2008ರಂದು ಈ 
ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸದರಿ ಅರ್ಜಿಯಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಟಾಟಾ ಸುಮೋ ಕಾರನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ತನ್ನಿಂದ. ಯಾವುದೇ ಅಭ್ಯಂತರವಿರುವುದಿಲ್ಲ ಹಾಗೂ ತಾತ್ಕಾಲಿಕ ನೆಲೆಯಲ್ಲಿ 
ಬಿಡುಗಡೆಗೊಂಡಿರುವ ಸಂದರ್ಭದಲ್ಲಿ ಈ ಪ್ರಾಧಿಕಾರಕ್ಕೆ ನೀಡಿರುವ ರೂ.15,000/- ಬ್ಯಾಂಕ್‌ ಗ್ಯಾರಂಟಿ ಹಾಗೂ 50,000/- 
ಇಂಡೆಮ್ನಿಟಿ ಬಾಂಡನ್ನು ಹಿಂದಕ್ಕೆ ನೀಡಬೇಕೆಂದು ತಮ್ಮ ಅರ್ಜಿಯಲ್ಲಿ ವಾದವನ್ನು ಮಂಡಿಸಿರುತ್ತಾರೆ. 

ಈ ಮೇಲಿನ ಎಲ್ಲಾ ವಿವಾದಾಂಶಗಳು ಹಾಗೂ ಪ್ರಾಧಿಕಾರದಲ್ಲಿ ನಡೆಸಲಾಗಿರುವ ಅಭಿಯೋಗದ ಸಾಕ್ಷಿ 
ವಿಚಾರಣೆಯಿಂದಾಗಿ ಮತ್ತು ಲಭ್ಯವಿರುವ ದಾಖಲಾತಿಗಳಿಂದ ಈ ಪ್ರಕರಣದಲ್ಲಿ ಜಪ್ತು ಪಡಿಸಲಾಗಿರುವ ಟಾಟಾ ಸುಮೋ 
ಕಾರಿನಲ್ಲಿ ದಿನಾಂಕ:26.09.2003 ರಂದು ಸಾರಾಯಿ ಹಾಗೂ ಮದ್ಯಸಾರವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 11 14ರ 
ಪ್ರಕಾರ ಅಕ್ರಮ ಎಸಗಿರುವುದು ಮತ್ತು ಈ ಅಪರಾಧಕ್ಕೆ ಕರ್ನಾಟಕ ಅಬಕಾರಿ ಕಾಯಿದೆ 32, 34 ಮತ್ತು 43ಎ) ರ ರೀತ್ಯಾ 
ಶಿಕ್ಷಾರ್ಹ ಅಪರಾಧ ಆಗಿ ಪರಿಗಣಿಸಬಹುದಾಗಿರುವುದರಿ೦ದ, ಸದರಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿ ಕಂಡುಬಂದಿರುವುದರಿಂದ ಈ ಪ್ರಕರಣದಲ್ಲಿ ಜಪ್ತುಪಡಿಸಲಾಗಿರುವ ಟಾಟಾ ಸುಮೋ ಅಸಲಿ ಸಂಖ್ಯೆ: ಕೆಎ-19- 
713 (ನಕಲಿ ಸಂಖ್ಯೆ: ಕೆಎ-19-1713)ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಈ ಕೆಳಗಿನಂತೆ ಆದೇಶ 
ಹೊರಡಿಸಲಾಗಿದೆ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ 
ಜಿಲ್ಲೆ ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ನೇ ಕಲಂ 43(ಎ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಿಯಮ 43(ಬಿ) ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ಪೊಲೀಸ್‌ ಉಪ ನಿರೀಕ್ಷಕರು, 
ವಿಟ್ಲ ಪೊಲೀಸ್‌ ಠಾಣೆ, ವಿಟ್ಲ ಇವರ ತಕ್ಷೀರು ಸಂಖ್ಯೆ: 87/2003 ದಿನಾ೦ಕ:26.09.2003ರಲ್ಲಿ ಜಪ್ತುಪಡಿಸಿಕೊ೦ಡಿರುವ ಟಾಟಾ 
ಸುಮೋ ಅಸಲಿ ಸಂಖ್ಯೆ: ಕೆಎ-19-7113 (ನಕಲಿ ಸಂಖ್ಯೆ: ಕೆಎ-19-1713)ನ್ನು (ಚಾಸೀಸ್‌ ಸಂಖ್ಯೆ: 357011812102, ಇಂಜಿನ್‌ 
ನಂ. 497-8೧21522755) ನ್ನು ನಿಯಮ 43ಎ(2) ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ 
ನೀಡಿರುತ್ತೇನೆ. 

ಮಧ್ಯಂತರ ಬಿಡುಗಡೆ ಆದೇಶ ಸಂಖ್ಯೆ: ಎಸ್‌ಡಿಕೆ:67:ಡಿಟಿಸಿಆರ್‌:2003-04 ದಿನಾ೦ಕ:14.02.2005ರ ಆದೇಶದಲ್ಲಿ 
ಅರ್ಜಿದಾರರು ಈ ಪ್ರಾಧಿಕಾರಕ್ಕೆ ನೀಡಿರುವ ರೂ.15,000 ಬ್ಯಾಂಕ್‌ ಗ್ಯಾರಂಟಿಯನ್ನು ಹಾಗೂ ರೂ.50,000/- ಇಂಡೆಮ್ನಿಟಿ 
ಬಾಂಡನ್ನು ರದ್ದುಗೊಳಿಸಿ ಅರ್ಜಿದಾರರ ವಶಕ್ಕೆ ಹಿಂದಕ್ಕೆ ನೀಡಲು ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ:26.11.2008ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್‌ ಮಹಮ್ಮದ್‌ ಹುಸೇನ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅನುಬಂಧ-! 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ: 

ಪ್ರಾ.ಸಾ-1 : ಶ್ರೀ ಜಯಪ್ಪ ಲಮಾಣಿ, ಅಬಕಾರಿ ರಕ್ಷಕರು, ಬ೦ಟ್ವಾಳ ಜಾರಿ ಮತ್ತು ತನಿಖೆ, ಬಂಟ್ವಾಳ. 

ಪ್ರಾ.ಸಾ-2 : ಶ್ರೀ ಯಾಕೂಬ್‌ ಖಾನ್‌, ಅಬಕಾರಿ ಉಪ ನಿರೀಕ್ಷಕರು, ಪುತ್ತೂರು ಜಾರಿ ಮತ್ತು ತನಿಖೆ, ಪುತ್ತೂರು. 

ಪ್ರಾ.ಸಾ-3 : ಶ್ರೀ ಎಂ. ಸುದರ್ಶನ್‌, ಪೊಲೀಸ್‌ ಉಪ ನಿರೀಕ್ಷಕರು, ಮುಲ್ಕಿ ಪೊಲೀಸ್‌ ಠಾಣೆ, ಮುಲ್ಕಿ 


೨೦೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೪, ೨೦೦೯ ಭಾಗ-೩ 





ಅನುಬಂಧ-॥॥ 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲೆಗಳು: 

ನಿಶಾನೆ ಪಿ-1 : ಮಹಜರಿನ ಪ್ರತಿ 

ನಿಶಾನೆ ಪಿ1ಎ : ಮಹಜರಿನಲ್ಲಿ ಫಿರ್ಯಾದುದಾರರ ಸಹಿ 

ನಿಶಾನೆ ಪಿ-2 : ಪ್ರಥಮ ಮಾಹಿತಿ ವರದಿ 

ನಿಶಾನೆ ಪಿ-2ಎ: ಪ್ರಥಮ ಮಾಹಿತಿ ವರದಿಯಲ್ಲಿ ಫಿರ್ಯಾದುದಾರರ ಸಹಿ 

ನಿಶಾನೆ ಪಿ-3 : ವಾಹನದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿ 

ನಿಶಾನೆ ಪಿ-3ಎ : ಅಧಿಕೃತ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಸಲ್ಲಿಸಿದ ಪತ್ರ. 

ನಿಶಾನೆ ಪಿ-4 : ಕೋರಿಕೆ ಪತ್ರ. 

ನಿಶಾನೆ ಪಿ-5 : ರಾಸಾಯನಿಕ ವಿಶ್ಲೇಷಣಾ ವರದಿ. 

ನಿಶಾನೆ ಪಿ-6 : ರಾಸಾಯನಿಕ ವಿಶ್ಲೇಷಣಾ ವರದಿ. 

ಅನುಬಂಧ-॥॥ 
ವಾಹನ ಮಾಲೀಕರ ಪರವಾಗಿ ವಿಚಾರಣೆ ಮಾಡಲಾದ ಸಾಕ್ಷಿದಾರರು: 
ಅರ್ಜಿದಾರರ ಹೇಳಿಕೆ: - ಯಾವುದು ಇಲ್ಲ- 
ಅನುಬಂಧ-1/ 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ದಾಖಲೆಗಳು: - ಯಾವುದು ಇಲ್ಲ- 
ನೂರ್‌ ಮಹಮ್ಮದ್‌ ಹುಸೇನ್‌ 
ಪಿ.ಆರ್‌.31 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
‘footwear sold at a price of less than Rs.100/-. 
Ref: Application Dated:08.04.2009 of M/s Bata India Ltd., Retail South, No.83, Industrial Suburb, 
Yeshwanthpur, Bangalore-560022. 

In its application cited above, M/s Bata India Ltd., Retail South, No.83, Industrial Suburb, 
Yeshwanthpur, Bangalore-560022, has sought clarification regarding the rate of tax applicable on 
‘footwear sold at a price of less than Rs.100/-. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.6/09-10, Dated:5" May, 2009 

It is hereby clarified that ‘footwear’ sold for Rs.100/- and below per pair are exempt from tax under 
the KVAT Act, 2003 in terms of the Notification-lll No.FD 63 CSL 2009, Dated;30.03.2009 irrespective of 
the Maximum Retail Price (MRP) of such footwear. 

B.A. HARISH GOWDA 
PR-416 Commissioner of Commercial Taxes, 
(Karnataka), Bangalore. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೦೮೯ 





ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ. 4(1) ಕರ್ನಾಟಕ ಕಾಯ್ದೆ 33/91 ರ ತಿದ್ದುಪಡಿ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಕಗೃಮಂ. ಭೂಸ್ವಾವಿ. 5/2008-09 ದಿನಾಂಕ:2ನೇ ಮಾರ್ಚ್‌, 2009 
ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿಯ ನಿವೇಶನವನ್ನು ರಚಿಸಲು ಮತ್ತು ಮನೆಗಳನ್ನು ಕಟ್ಟಲು 

ಅಗತ್ಯವಾಗಲಿದೆ ಎಂದು ಗೃಹ ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. ರವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 33/91 ರಲ್ಲಿ ತಿದ್ದುಪಡಿಯಾದಂತೆ 
(ಕೇಂದ್ರ ಕಾಯ್ದೆ 1/1894) ಉಪ ಪ್ರಕರಣ 4(2) ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. ಇವರು ವಿಶೇಷ ಭೂಸ್ವಾಧೀನಾಧಿಕಾರಿ, 
ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಿರುತ್ತಾರೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯೂ ಭೂಸ್ವಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ 
ತಾರೀಖಿನಿಂದ ೩೦ ದಿನಗಳೊಳಗಾಗಿ 1991 ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ 33/91 ರಲ್ಲಿ ತಿದ್ದುಪಡಿಯಾದಂತೆ 1894 ನೇ ಸಾಲಿನ ಭೂ ಸ್ವಾಧೀನ ಕಾಯ್ದೆ ಕಲಂ ೩ಸಿ 
ಪ್ರಕರಣದ ಮೇರೆಗೆ ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. 
ರವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿ ಸತಕ್ಕದ್ದು. ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ ಅಧಿಕಾರಿಗೆ 
ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ 
ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿ ಗಳನ್ನು ಈ ಅಧಿಸೂಚನೆ ಪ್ರಕಟವಾದ 
ನಂತರ ಗೃಹ ಆಯುಕ್ತರ ಮಂಜೂರಾತಿಯನ್ನು ಪಡೆಯದೆಯೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭೂ ಪರಭಾರೆಯ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಭೂಸ್ವಾಧೀನ ಕಾಯ್ದೆ ಕಲಂ 24 ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 

ಜಿಲ್ಲೆ ಚಿಕ್ಕಮಗಳೂರು 


ತಾಲೂಕು: ತರಿಕೆರೆ ಹೋಬಳಿ: ಕಸಬ ಗ್ರಾಮ: ಮಾಚೇನಹಳ್ಳಿ 












































ಕ್ರಮ | ಖಾತೆದಾರರ ಹೆಸರು/ | ಅನುಭವದಾರರು | ಸರ್ವೆ | ತರಹೆ ಒಟ್ಟು ಆಕಾರ ಚಕ್ಕು ಬಂದಿ 
ಸಂಖ್ಯೆ ನಂ ವಿಸ್ತೀರ್ಣ | ರೂ-ಪೈ 
ಎ-ಗುಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 2 ಡಿ 4 5 6 | 8 9 10 11 

| ಟಿ.ಎಸ್‌. ರುದ್ರಪ್ಪ ಬಿನ್‌ | ಟಿ.ಎಸ್‌. ರುದ್ರಪ್ಪ 88/1 ದ 0.02 0.24 ಲಾ ಹಿಸ್ಸೆ ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ವೂರು ರಸ್ತೆ, 
ಟಿ.ಎಲ್‌ ಸಿದ್ದಪ್ಪ ನಂ-88/2 | 86ಮತು87 ನಂ-172 

2 ರಾಮಕ್ಕ ಕೋಂ ರಾಮಕ್ಕ ವಗೈರೆ 88/2 ತರಿ [3.36 13.52 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ವೂರು ರಸ್ತೆ, 
ರಾಮಯ್ಯ ನಂ-53, ನಂ-88/1 ನಂ-172 
ವಗೈರೆ 89 














ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ 





ಭಾಗ-೩ 















































2 3 4 5 6 pj 8 
3 ಬಂದಮ್ಮ ಕೋಂ ಟಿ.ಡಿ | ಬಂದಮ್ಮ 89/1 ತರಿ |2.02 10.21 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಹಿಸ್ಲೆನಂ. 
ರಾಮಪ್ಪ ಸುಬ್ರಮಣಿ ಸುಬ್ರಮಣಿ ನಂ-89/2 ನಂ-88 ನಂ-90 88 
ದಾಸಪ್ಪ, ದಾಸಪ್ಪ, 
ಮಂಜುನಾಥ್‌ ಮಂಜುನಾಥ್‌ 
4 ಕೆ.ಆರ್‌. ಜಯಮ್ಮ ಕೋಂ | ಟಿ.ಎಂ. ಭಾಸ್ಕರ 89/2 ತರಿ | 1.00 5.00 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಹಿಸ್ಸೆನಂ. 
ಲೇಟ್‌.ಟಿ. ಡಿ. ಟಿ.ಎಂ. ಆನಂದ ನಂ-94 ನಂ-89/1 ನಂ-90 88 
ಮಹೇಶ್ವರಪ್ಪ ಟಿ.ಎಂ. ದೇವರಾಜ 
ಟಿ.ಎಂ. ಭಾಸ್ಕರ ಬಿನ್‌ ಜಯಮ್ಮ 
ಲೇಟ್‌. ಟಿ ಡಿ. 
ಮಹೇಶ್ವರಪ್ಪ 
ಟಿ.ಎಂ. ಆನಂದ ಬಿನ್‌ 
ಲೇಟ್‌. ಟಿ ಡಿ. 
ಮಹೇಶ್ವರಪ್ಪ 
ಟಿ.ಎಂ. ದೇವರಾಜ ಬಿನ್‌ 
ಲೇಟ್‌. ಟಿ ಡಿ. 
ಮಹೇಶ್ವರಪ್ಪ 
ಫಿ ರಶೀದ ಯಾನೆ ಶಶಿಕಲಾ | ರಶೀದ ಯಾನೆ 89/2P ತರ 10.38 4.75 | ಲಾ ಹಿಸ್ಸೆನಂ. | ಲಾಹಿಸ್ಸೆನಂ. ಲಾ ಹಿಸ್ಸೆನಂ. ಹಿಸ್ಲೆನಂ. 
ಕೋಂ ಟಿ.ಎಂ. ಭಾಸ್ಕರ ಶಶಿಕಲಾ ನಂ-94 ನಂ-89/1 ನಂ-90 88 
ಅರುಣ ಮೈ.ಗಾ ತಾಯಿ ಅರುಣ ಮೈ.ಗಾ 
ರಶೀದ ಯಾನೆ ಶಶಿಕಲಾ ತಾಯಿ ರಶೀದ 
ಯಾನೆ ಶಶಿಕಲಾ 
6 ಟಿ.ಜಿ. ರಂಗಸ್ವಾಮಿ ಬಿನ್‌ | ಟಿ.ಜಿ. ರಂಗಸ್ವಾಮಿ 94/1 ತರಿ | 1.38 10.40 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಹಿಸ್ಲೆನಂ. 
ಟಿ.ಆರ್‌ ಗಿರಿರಾಜಪ್ಪ ಟಿ.ಜಿ. ಸಿದ್ದರಾಮಯ್ಯ ನಂ-94/2 ನಂ-89/2 ನಂ-91 ೨8 
ಟಿ.ಜಿ. ಸಿದ್ದರಾಮಯ್ಯ ಟಿ.ಜಿ. ಓಂಕಾರಪ್ಪ 
ಬಿನ್‌ ಟಿ.ಆರ್‌. 
ಗಿರಿರಾಜಪ್ಪ. 
ಟಿ.ಜಿ. ಓಂಕಾರಪ್ಪ ಬಿನ್‌ 
ಟಿ.ಆರ್‌. ಗಿರಿರಾಜಪ್ಪ 














ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ 


೨೦೯೧ 












































ಎ 3 

7 ಸಿ.ಎನ್‌. ಶಾರದಮ್ಮ ಸಿ.ಎನ್‌. ಶಾರದಮ್ಮ | 94/2 ತಂ [2.06 11.46 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ 
ಕೋಂ ಲೇಟ್‌ ಟಿ.ಆರ್‌. | ಟಿ.ಎನ್‌. ನಂ-95 ನಂ-94/1 ನಂ-91 53 
ನಾಗರಾಜಪ್ಪ ಚಂದ್ರಶೇಖರ್‌ 
ಟಿ.ಎನ್‌. ಚಂದ್ರಶೇಖರ್‌ | ಟಿ.ಎನ್‌. ಸುರೇಶ್‌ 
ಬಿನ್‌ ಲೇಟ್‌ ಟಿ.ಆರ್‌. ಟಿ.ಎನ್‌. ರಮೇಶ್‌ 
ನಾಗರಾಜಪ್ಪ. 
ಟಿ.ಎನ್‌. ಸುರೇಶ್‌ ಬಿನ್‌ 
ಟಿ.ಆ.ರ್‌ ನಾಗರಾಜಪ್ಪ. 
ಟಿ.ಎನ್‌. ರಮೇಶ್‌ ಬಿನ್‌ 
ಲೇಟ್‌ ಟಿ.ಆರ್‌. 
ನಾಗರಾಜಪ್ಪ. 

8 ಟಿ.ಎನ್‌. ಸುವರ್ಣಮ್ಮ | ಟಿ.ಎನ್‌. 95/1 ತರಿ |0.15 1.87 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. 
ಕೋಂ ಸುವರ್ಣಮ್ಮ ನಂ-96 95/2 ನಂ-93 95/3 
ಹೆಚ್‌.ಟಿ ಹೊನ್ನಸ್ವಾಮಿ 

9 ಟಿ.ಗೋವಿಂದಪ್ಪ ಬಿನ್‌ ಟಿ.ಗೋವಿಂದಪ್ಪ 952 ತಂ 11.22 7.74 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ 
ಮರುಡಯ್ಯ, ತಿಮ್ಮಯ್ಯ | ತಿಮ್ಮಯ್ಯ 0.01(ಖ) ನಂ-95/1 ನಂ-94 ನಂ-93 53 
ಅಧ್ಯಕ್ಷರು ತ್ರಿ ಗುರು ಅಧ್ಯಕ್ಷರು ಶ್ರಿ ಗುರು 3-8 
ರೇವಣ್ಣ ಸಿದ್ದೇಶ್ವರ ರೇವಣ್ಣ ಸಿದ್ದೇಶ್ವರ 
ಕುರುಬ ಸಮಾಜ ಕುರುಬ ಸಮಾಜ 
ಸಮುದಾಯ ಭವನ, ಸಮುದಾಯ ಭವನ, 
ತರಿಕೆರೆ ತರಿಕೆರೆ 

10 | ಟಿ.ಎನ್‌. ಟಿ.ಎನ್‌. 95/3 ತರ 10.09 1.12 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಲೆನಂ. ಲಾ ಹಿಸ್ಸೆನಂ. 
ಸೋಮಶೇಖರಯ್ಯ ಸೋಮಶೇಕರಯ್ಯ ನಂ-96 95/2 95/1 95/4 
ಬಿನ್‌ ಲೇಟ್‌ ಟಿ.ಎಲ್‌ 
ನಾಗಪ್ಪ 











೨೦೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
























































2 3 
11 | ಟಿ.ಎನ್‌. ಕುಮಾರ್‌ ಟಿ.ಎನ್‌. 95/4 ತo 10.10 1.25 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. 
ಸ್ವಾಮಿ ಬಿನ್‌ ಲೇಟ್‌ ಕುಮಾರಸ್ವಾಮಿ ನಂ-96 95/2 95/3 95/5 
ಟಿ.ಎಲ್‌. ನಾಗಪ್ಪ 
12 ಟಿಎನ್‌. ಶಶಿದರ ಬಿನ್‌ | ಟಿ.ಎನ್‌. ಶಶಿಧರ 95/5 ತo |0.10 1.25 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. 
ಲೇಟ್‌ ಟಿ.ಎಲ್‌ ನಾಗಪ್ಪ 96 95/2 95/4 95/6 
13 | ಟಿ.ಎನ್‌. ಲೋಕೇಶ ಬಿನ್‌ | ಟಿ.ಎನ್‌. ಲೋಕೇಶ್‌ | 95/6 ತರ 10.12 1.50 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. 
ಲೇಟ್‌ ಟಿ.ಎಲ್‌ ನಾಗಪ್ಪ 96 95/2 95/5 95% 
14 | ಟಿ.ಎನ್‌. ಯತಿರಾಜ್‌ ಟಿ.ಎನ್‌. ಯತಿರಾಜ್‌ | 95/7 ತಂ 10.12 1.50 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಲೆನಂ. ಲಾ ಹಿಸ್ಸೆನಂ. 
ಬಿನ್‌ ಲೇಟ್‌ ಟಿ.ಎಲ್‌ 96 95/2 95/6 95/8 
ನಾಗಪ್ಪ 
15 | ಟಿ.ಎನ್‌. ಸುಬ್ರಮಣ್ಯ ಟಿ.ಎನ್‌. ಸುಬ್ರಮಣ್ಯ | 95/8 ತಂ 10.30 3.74 | ಲಾ ಹಿಸ್ಸೆನಂ. | ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. ಲಾ ಹಿಸ್ಸೆನಂ. 
ಬಿನ್‌ ಲೇಟ್‌ ಟಿ.ಎಲ್‌ 0.01(ಖ) 96 95/2 95/7 53 
ನಾಗಪ್ಪ 
ಘೋಷ್ಟಾರೆ 
ತo - 16-02 
ಖರಾಬು - 0-02 
ಒಟ್ಟು- 16-04 
ಗೃಹ ಆಯುಕ್ತರು, 
ಪಿ.ಡಿ.24 ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. 


ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ. 4(1) ರ ಕರ್ನಾಟಕ ತಿದ್ದುಪಡಿ ಕಾಯ್ದೆ 33/91 ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಕಗೃಮಂ. ಭೂಸ್ವಾವಿ. 06 ದಿನಾಂಕ: 30ನೇ ಮಾರ್ಚ್‌, 2009 
ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿಯ ನಿವೇಶನವನ್ನು ರಚಿಸಲು ಮತ್ತು ಮನೆಗಳನ್ನು ಕಟ್ಟಲು ಅವಶ್ಯಕವಾಗಿದೆ 
ಎಂದು ಗೃಹ ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. ರವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 33/91 ರಲ್ಲಿ ತಿದ್ದುಪಡಿಯಾದಂತೆ (ಕೇಂದ್ರ ಕಾಯ್ದೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೦೯೩ 





1/1894) 4(1)ನೆ ಪ್ರಕರಣದ ಉಪ ಪ್ರಕರಣ 4(2) ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. ಇವರು ವಿಶೇಷ 
ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಿರುತ್ತಾರೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯೂ ಭೂಸ್ವಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ 
ತಾರೀಖಿನಿಂದ ೩೦ ದಿನಗಳೊಳಗಾಗಿ ೧೯೯೧ ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ ೩೩/೯೧ ರಲ್ಲಿ ತಿದ್ದು ಪಡಿಯಾದಂತೆ ೧೮೯೪ ನೇ ಸಾಲಿನ ಭೂ ಸ್ವಾಧೀನ ಕಾಯ್ದೆ ಕಲಂ ಒಸಿ 
ಪ್ರಕರಣದ ಮೇರೆಗೆ ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. 
ರವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿ ಸತಕ್ಕದ್ದು. ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ ಅಧಿಕಾರಿಗೆ 
ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ 
ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿ ಗಳನ್ನು ಈ ಅಧಿಸೂಚನೆ ಪ್ರಕಟವಾದ 
ನಂತರ ಗೃಹ ಆಯುಕ್ತರ ಮಂಜೂರಾತಿಯನ್ನು ಪಡೆಯದೆಯೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭೂ ಪರಬಾರೆಯ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಭೂಸ್ವಾಧೀನ ಕಾಯ್ದೆ ಕಲಂ ೨೪ ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 
ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 























ಅನುಬಂಧ 
ಜಿಲ್ಲೆ :ಚಿಕ್ಕಮಗಳೂರು, ತಾಲ್ಲೂಕು : ಚಿಕ್ಕಮಗಳೂರು ಹೋಬಳಿ:ಕಸಬಾ ಗಾಮ: ಹಿರೇಮಗಳೂರು 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಸರ್ವೆ ತರಹೆ ಚಕ್ಕುಬಂದಿ ವಿಸ್ತೀರ್ಣ ಆಕಾರ 
ಸಂಖೆ ಹೆಸರು ನಂ ಎ -ಗುಂ ರೂ. ಪೆ 
ಕ್ರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ 
1 2 3 4 5 7 8 9 10 11 12 
1 ಸಿ.ಸಿ. ಕುಮಾರ್‌ ಬಿನ್‌ ಸಿ.ಸಿ. ಕುಮಾರ್‌ 164/1 ತರಿ 251 165 164/2 163 0-20 7500 
ಚನ್ಮೇಗೌಡ 
2 ಚನ್ನೇಗೌಡ ಬಿನ್‌. ಚನ್ನೇಗೌಡ 164/2 ತರಿ 250 166 167 164/1 | 0-20 7500 
ಚಿಕ್ಕಣ್ಣಗೌಡ 
3 | ಸಿ.ಸಿ ಲೋಕೇಶಪ್ಪ ಬಿನ್‌ ಸಿ.ಸಿ ಲೋಕೇಶಪ್ಪ 165/1 ತರಿ 165/2 170, 182 166 0-18 6=74 
ಚೆನ್ನೇಗೌಡ 183 
4 ಸಿ.ಪಿ.ಮಲ್ಲೇಗೌಡ ಬಿನ್‌ ಸಿ.ಪಿ.ಮಲ್ಲೇಗೌಡ 165/2 ತರಿ 165/3 165/1 243 164, 1-18 17=85 
ಪುಪ್ಪೇಗೌಡ ಸಿ.ಪಿ.ಶೇಖರಪ್ಪ | ಸಿ.ಪಿ.ಶೇಖರಪ್ಪ 249 ಓ 250 ರ. | 0-02(ಖ) 
ಬಿನ್‌ ಪುಪ್ಪೇಗೌಡ ಸಿ.ಆರ್‌.ಓಂಕಾರಪ್ಪ 248 ಭಾಗ 
ಸಿ.ಆರ್‌.ಓಂಕಾರಪ್ಪ ಬಿನ್‌ 
ರುದ್ರೇಗೌಡ 




































































೨೦೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 7 8 9 10 11 12 

5 ಉಮಾಮಹೇಶ್ವರಪ್ಪ ಬಿನ್‌ | ಸಿ.ಹೆಚ್‌. ರೂಪ 165/3 ತರಿ 248 165/2 243 165/2 | 0-12 4-22 
ಸೋಮಶೇಖರಪ್ಪ ಕುಮಾರ್‌ ಖುಷ್ಕಿ 0-12 
ಸಿ.ಹೆಚ್‌. ರೂಪ ಕುಮಾರ್‌ | ಉಮಾಮಹೇಶ್ವರಪ್ಪ 
ಬಿನ್‌ ಹಾಲಪ್ಪ 

6 ಸಿ.ಆರ್‌. ಬಸವರಾಜು ಬಿನ್‌ | ಸಿ.ಆರ್‌. ಬಸವರಾಜು | 165/4 ತರಿ 247, 246 243 246 248, 0-16 4-93 
ರುದ್ರೇಗೌಡ, 165/3 
ಸಿ.ಆರ್‌ ಓಂಕಾರಪ್ಪ ಬಿನ್‌ ಸಿ.ಆರ್‌ ಓಂಕಾರಪ್ಪ 
ರುದ್ರೇಗೌಡ 

7 ಸಿ.ಎನ್‌. ನಿಂಗಪ್ಪಗೌಡ ಬಿನ್‌ | ಸಿ.ಎನ್‌. ನಿಂಗಪ್ಪಗೌಡ | 165/P ತರಿ 248 183, 170 182, 166, 0-38 14=35 
ನಂಜೇಗೌಡ ಸಿ.ಎನ್‌. ಹಾಲಮ್ಮ 243 164, 
ಪುಪ್ಪೇಗೌಡ ಬಿನ್‌ ಸಿ.ಎನ್‌.ಮಹೇಶ್ವರಪ್ಪ 250 
ನಂಜೇಗೌಡ, ಶಾರದಮ್ಮ 
ಸಿ.ಎನ್‌.ಮಹೇಶ್ವರಪ್ಪ ಬಿನ್‌ 
ನಂಜೇಗೌಡ, ಶಾರದಮ್ಮ 
ಕೋಂ ಸಿ.ಎನ್‌ ಬಸವರಾಜು 

8 ವಿಜಯ ಕುಮಾರ್‌ ವಿಜಯ 166 ತರಿ 164 170 165 167 1-08 16=78 
ಎಸ್‌.ಬಿನ್‌ ಗೋವಿಂದಯ್ಯ | ಕುಮಾರ್‌.ಎಸ್‌. 0.01(ಖ) 

9 ಸಿ.ಪಿ.ವಿಜಯಕುಮಾರ್‌ ಬಿನ್‌ | ಸಿ.ಪಿ. ವಿಜಯ 167 ಖುಷ್ಕಿ 164 169, 168 166 162, 1-04 15=30 
ಪುಷ್ಪೇಗೌಡ ಕುಮಾರ್‌ 163 0.01(ಖ) 

10 |ಪು ಟ್ಟಸ್ವಾಮಿ ಬಿನ್‌ ಪುಟ್ಟಸ್ವಾಮಿ 182/1 ತರಿ 182/2 180 183/2 181 0-24 8-40 
ಮರಿಯಪ್ಪ 

11 | ರುದ್ರೇಗೌಡ ಬಿನ್‌. ರುದ್ರೇಗೌಡ 182/2 ತರಿ 243 182/1 183/1 181 0-22 7570 
ವೀರಭದ್ರೇಗೌಡ 

12 | ರವಿ ಕುಮಾರ್‌ ಬಿನ್‌ ರವಿ ಕುಮಾರ್‌ 182/20 ತರಿ 243 182/1 183/1 181 0-11 ದ 
ರುದ್ರೇಗೌಡ 

13 ಸಿದ್ದಲಿಂಗಮ್ಮ ಕೋಂ ಸಿದ್ದಲಿಂಗಮ್ಮ 183/1 ತರಿ 243 183/2 184 182/2 | 0-20 7500 
ಬಸವೇಗೌಡ 


































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೦೯೫ 
1 2 3 4 5 7 8 9 10 11 12 
14 ಪುಟ್ಟಸ್ವಾಮಿ ಬಿನ್‌ ಪುಟ್ಟಸ್ವಾಮಿ 183/2 ತರಿ 183/1 180 184 182/1 | 0-11 2520 
ಮರಿಯಪ್ಪ 

15 | ಸಿ.ಬಿ. ಪ್ರಕಾಶ್‌ ಬಿ ಸಿ.ಬಿ. ಪ್ರಕಾಶ್‌ 184/1 ಖುಷ್ಕಿ 242 188 238 184/2 | 0-206 9-10 
ಬೊಮ್ಮೇಗೌಡ ಸಿ.ಬಿ. ರಮೇಶ್‌ 186 0.02 (ಖ) 
ಸಿ.ಬಿ. ರಮೇಶ್‌ ಬಿನ್‌ ಕಾಂತರಾಜ್‌ 
ಬಿಮ್ಮೇಗೌಡ 
ಕಾಂತರಾಜ್‌ ಬಿನ್‌ ಮೊಗಣ್ಣ 
ಗೌಡ 

16 | ಸಿ.ಬಿ. ರಮೇಶ್‌ ಬಿನ್‌ ಸಿ.ಬಿ. ರಮೇಶ್‌ 184/2 ತರಿ 242 186 184/1 184/2, | 0-20 7-00 
ಬೊಮ್ಮೇಗೌಡ ಕಾಂತರಾಜ್‌ 184/4, 
ಕಾಂತರಾಜ್‌ ಬಿನ್‌ 184/5 
ಮೊಗಣ್ಣಗೌಡ 

17 | ಗಂಗಮ್ಮ ವಗೈರೆ ಗಂಗಮ್ಮ ವಗೈರೆ 184/3 ತರಿ 184/4 185, 186 184/2 183 0-10 6560 

0-01(ಖ) 

18 | ರೇಣುಕಮ್ಮ ಬಿನ್‌ ರೇಣುಕಮ್ಮ 184/4 ತರಿ 184/5 184/3 184/2 183 0-18 6730 
ಮಲ್ಲೇಗೌಡ 

19 | ಸಿವಿ ಈಶ್ವರಪ್ಪ ಬಿನ್‌ ಸಿ.ವಿ ಈಶ್ವರಪ್ಪ 184/5 ತರಿ 243 184/4 184/2 183 0-19 6=66 
ವೀರೇಗೌಡ 

20 | ಡಿ.ಸಿ ಈರಪ್ಪ ಬಿನ್‌ ಡಿ.ಸಿ ಈರಪ್ಪ 236/1 ತರಿ 299 235 233 236/2 | 0-27 9-11 
ಚಂದ್ರಪ್ಪ 

21 | ಡಿ.ಎಸ್‌ ಶಿವಕುಮಾರ್‌ ಬಿನ್‌ | ಡಿ.ಎಸ್‌ ಶಿವಕುಮಾರ್‌ | 236/2 ತರಿ 297 235 236/1 236/3 |0-27 9=11 
ಶಂಕರಪ್ಪ 0-01(ಖ) 

22 | ನೀಲಕಂಠಪ್ಪ ಬಿನ್‌ ನೀಲಕಂಠಪ್ಪ 236/3 ಖುಷ್ಕಿ 296 198 236/2 195, | 0-24 8-10 
ರಾಮಯ್ತ 237 















































೨೦೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 7 8 9 10 11 12 
23 ಸಿದ್ದಲಿಂಗಮ್ಮ ಕೋಂ ಸಿದ್ದಲಿಂಗಮ್ಮ 237/1 ತರಿ 293, 294, 188, 197 236 188, | 0.22 4.25 
ಬಸವೇಗೌಡ 295 238 |0-01(2) 

24 | ಸಿ.ವಿ. ಉದಯ ಕುಮಾರ್‌ ಸಿ.ವಿ. ಉದಯ 237/2 ತರಿ 293, 294, 188, 197 236 188, |0-12 2531 
ಬಿನ್‌ ವೀರೇಗೌಡ, ಕುಮಾರ್‌ 295 238 |0-01(2) 

25 | ಸಿ.ವಿ. ಪುಟ್ಟಸ್ವಾಮೇಗೌಡ ಸಿ.ವಿ. 237/3 ತರಿ 293, 294, 188, 197 236 188, 10.18 3.47 
ಬಿನ್‌ ವೀರೇಗೌಡ ಪುಟ್ಟಸ್ತಾಮೇಗೌಡ 295 238 |0-01(2) 

26 ಸಿದ್ದಲಿಂಗಮ್ಮ ಕೋಂ ಸಿದ್ದಲಿಂಗಮ್ಮ 237/4 ತರಿ 293, 294, 188, 197 236 188, 10.12 2-31 
ಬಸವೇಗೌಡ 295 238 

27 | ಸಿ.ವಿ. ಉದಯ ಕುಮಾರ್‌ ಸಿ.ವಿ. ಉದಯ 237/5 ತರಿ 293, 294, 188, 197 236 188, | 0-21 4-05 
ಬಿನ್‌ ವೀರೇಗೌಡ, ಕುಮಾರ್‌ 295 238 

28 | ಬರಾವ್‌ರ್‌ದಾರ್‌ ರಂಗಚಿಕ್ಕಿ | ಬರಾವ್‌ರ್‌ದಾರ್‌ 238 ಖುಷ್ಕಿ 293, 239, 188, 237 237 184 1-07 15-78 
ಚಮ್ಮಾರ್‌ ರಂಗಚಿಕ್ಕಿ ಚಮ್ಮಾರ್‌ 240 0-01(ಖ) 

29 | ಪಾರ್ವತಮ್ಮ ಬಿನ್‌ ಪಾರ್ವತಮ್ಮ 239/01 ಖುಷ್ಕಿ ನಾಲಾ ರಸ್ತೆ 238 293 240 0-08 1-92 
ರಾಮಯ 

30 | ಪಾರ್ವತಮ್ಮ ಕೋಂ. ಪಾರ್ವತಮ್ಮ 239/P2 ಖುಷ್ಕಿ ನಾಲಾ ರಸ್ತೆ 238 293 240 10-23 3-30 
ಕಾಡೇಗೌಡ ಸಿ.ಕೆ.ಚಂದ್ರಶೇಖರ್‌ 
ಸಿ.ಕೆ. ಚಂದ್ರಶೇಖರ್‌ ಬಿನ್‌ | ಸಿ.ಕೆ. ಹಾಲಪ್ಪ 
ಕಾಡೇಗೌಡ 
ಸಿ.ಕೆ. ಹಾಲಪ್ಪ ಬಿನ್‌ 
ಕಾಡೇಗೌಡ 

೨1 ಸಿದ್ದಮ್ಮ ಕೊಂ ರುದ್ರಪ್ಪ ಸಿದ್ದಮ್ಮ 239/03 ತರಿ ನಾಲಾ ರಸ್ತೆ 238 293 240 0-09 2571 
ಸಣ್ಣಕ್ಕೇಗೌಡ ಸಣ್ಣಕ್ಕೇಗೌಡ 

32 | ಚಂದ್ರಮ್ಮ ಬಿನ್‌ ಬಸಪ್ಪ ಚಂದ್ರಮ್ಮ 239/04 ತರಿ ನಾಲಾ ರಸ್ತೆ 238 293 240 0-08 1525 

33 | ರುದ್ರೇಗೌಡ ಬಿನ್‌ ರುದ್ರೇಗೌಡ 240/10 ತರಿ 240/2 238 293 242, 10.15% 4-5-70 
ವೀರಭದ್ರೇಗೌಡ 241 

34 | ಶ್ರೀಮತಿ ಗಂಗಮ್ಮ ಕೋಂ | ಶ್ರೀಮತಿ ಗಂಗಮ್ಮ 240/2 ಖುಷ್ಕಿ 240/1 238 239 241, |0-17 4-5-77 
ಶಂಕರಪ್ಪ 242 



















































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೦೯೭ 
1 2 3 4 5 7 8 9 10 1] 12 
35 | ಡಿ.ಎಸ್‌.ಲಿಂಗಮೂರ್ತಿ ಬಿನ್‌ | ಡಿ.ಎಸ್‌.ಲಿಂಗ 240/1072 ತರಿ 240/2 238 239 241, 0-15% ೨.೨0 

ಸಿದ್ದೇಗೌಡ ಯಾನೆ ಸಿದಪ್ಪ | ಮೂರ್ತಿ 242 
36 | ಸಿ.ಎಸ್‌. ಗುರುಶಾಂತಪ್ಪ ಸಿ.ಎಸ್‌. 241 ಖುಷ್ಕಿ ನಾಲಾ ರಸ್ತೆ 242 240 245 1-01 10-85 
ಬಿನ್‌ ಸಿದ್ದೇಗೌಡ ಗುರುಶಾಂತಪ್ಪ 
37 | ರಾಜಶೇಖರ್‌, ರುದ್ರೇಗೌಡ | ರಾಜಶೇಖರ್‌, 242 ತರಿ 241, 245 184 238 243, 1-03 12-63 
ಬಿನ್‌ ಹುಲಿಯಪ್ಪ, ರುದ್ರೇಗೌಡ 244 | 0-02(ಖ) 
ರಾಜಶೇಖರಪ್ಪ ಬಿನ್‌ 
ಹುಲಿಯಪ್ಪ 
38 | ಪುಪ್ಪದಮಲ್ಲೇಗೌಡ ಬಿನ್‌ ಪುಪ್ಪದಮಲ್ಲೇಗೌಡ 243/01 ತರಿ 165, 244 247, 246 182, 165 0-24 8-75 
ನಂಜೇಗೌಡ 183 
೨9 ಸಿದ್ದಲಿಂಗಮ್ಮ ಬಿನ್‌ ಸಿದ್ದಲಿಂಗಮ್ಮ 243/02 ಖುಷ್ಕಿ 165, 244 247, 246 182, 165 0-24 8575 
ಬಸವೇಗೌಡ 183 
40 | ಸಿ.ಎಂ. ರುದ್ರೇಗೌಡ ಸಿ.ಎಂ. ರುದ್ರೇಗೌಡ 244 ತರಿ 245, 247 242, 243 242 165 0-12 3=51 
4] | ಸಿ. ಶಾಂತಕುಮಾರ್‌ ಸಿ. ಶಾಂತಕುಮಾರ್‌ 245 ಖುಷ್ಟಿ ನಾಲಾ ರಸ್ತೆ 242, 244 241 246 0-32 8=75 
42 ಗಂಗಮ್ಮ ಕೋಂ ಸಿ.ಡಿ ಗಂಗಮ್ಮ 245/01 ಖುಷಿ ನಾಲಾ ರಸ್ತೆ 242, 244 241 246 0-33 8=43 
ಚಂದ್ರೇಗೌಡ, ಮಲ್ಲೇಶಪ್ಪ, | ಮಲ್ಲೇಶಪ್ಪ, 
ಕಾಂತರಾಜು, ರಮೇಶ್‌ ಕಾಂತರಾಜು, 
ಬಿನ್‌ ಗಂಗಮ್ಮ ರಮೇಶ್‌ 
43 | ಸಿ.ಎಚ್‌. ರೂಪ್‌ಕುಮಾರ್‌ 246/P ಖುಷ್ಕಿ ರಸ್ತೆ 165, 244 245 247 0-17 3=50 
ಬಿನ್‌ ಹಾಲಪ್ಪ 
44 | ಸೋಮಶೇಖರಪ್ಪ ಸೋಮಶೇಖರಪ್ಪ 246/01 ತರಿ ಸ್ತ 165, 244 245 247 0.10 1500 
45 | ಪುಪ್ಪದ ಮಲ್ಲೇಗೌಡ ಪುಪ್ಪದ ಮಲ್ಲೇಗೌಡ | 246/3 ತರಿ ಸ್ತ 165, 244 245 247 0-09 - 
46 | ಮಹೇಶ್ವರಪ್ಪ ಮಹೇಶ್ವರಪ್ಪ 246/4 ತರಿ ಸ್ನೆ 165, 244 245 247 0-14 
47 | ಬಸವರಾಜು ಬಸವರಾಜು 246/5 ತರಿ ಸ್ನೆ 165, 244 245 247 0-08 - 
48 ಶಾರದಮ್ಮ ಕೋಂ ಶಾರದಮ್ಮ 246/6 ತರಿ ಸ್ತ 165, 244 245 247 0-08 - 
ಬಸವರಾಜು 



























































೨೦೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 7 8 9 10 1] 12 
49 | ಸಿ.ಎಂ. ನಿಂಗೇಗೌಡ ಸಿ.ಎಂ. ನಿಂಗೇಗೌಡ 247 ಖುಷ್ಕಿ 290 165 246 248 1.27 17.62 

288 288 
50 ಪರಮೇಶ್ವರಪ್ಪ ಬಿನ್‌ ಪರಮೇಶ್ವರಪ್ಪ 248 ಖುಷ್ಕಿ 288 165 165 249 1.15 "14.47 
ನಂಜಪ್ಪ 247 
51 ಈರಮ್ಮ ಕೋಂ ಈರಮ್ಮ 2409/01 ತರಿ 287 250 248 250 0.31 7.49 
ಮಲ್ಲಿಕಾರ್ಜುನಪ್ಪ , ಶಿವಲಿಂಗಪ್ಪ 
ಶಿವಲಿಂಗಪ್ಪ ಬಸವರಾಜು 
ಬಸವರಾಜು ಈರೇಗೌಡ 
ಈರೇಗೌಡ 
52 | ಎಚ್‌.ಎಂ. ಮರಿಯಪ್ಪ ಬಿನ್‌ | ಎಚ್‌. ಎಂ. 249/02 ಖುಷ್ಕಿ 287 250 248 250 0-20 ನ.32 
ಮಲ್ಲಪ್ಪ ಯಾನೆ ಮರಿಯಪ್ಪ 
ಮಲ್ಲೇಗೌಡ ಎಚ್‌.ಎಂ. 
ಎಚ್‌.ಎಂ. ಸಿದ್ದಲಿಂಗಪ್ಪ ಸಿದ್ದಲಿಂಗಪ್ಪ 
ಬಿನ್‌ ಮಲ್ಲಪ್ಪ ಯಾನೆ ಎಚ್‌.ಎಂ. ಹಾಲಪ್ಪ 
ಮಲ್ಲೇಗೌಡ ಎಚ್‌.ಎಂ. ಪರ್ವತಪ್ಪ 
ಎಚ್‌.ಎಂ. ಹಾಲಪ್ಪ ಬಿನ್‌ 
ಮಲ್ಲಪ್ಪ ಯಾನೆ 
ಮಲ್ಲೇಗೌಡ 
ಎಚ್‌.ಎಂ. ಪರ್ವತಪ್ಪ ಬಿನ್‌ 
ಮಲ್ಲಪ್ಪ ಯಾನೆ 
ಮಲ್ಲೇಗೌಡ 
53. ಸಿ.ಎಸ್‌. ಪರಮೇಶ್ವರಪ್ಪ ಸಿ.ಎಸ್‌. 250/01 ತರಿ 240 164 165 164 0.12 6.15 
ಬಿನ್‌ ಸೋಮೇಗೌಡ ಪರಮೇಶ್ವರಪ್ಪ 
ಸಿ.ಎಸ್‌. ಸದಾಶಿವಪ್ಪ ಸಿ.ಎಸ್‌. ಸದಾಶಿವಪ್ಪ 
ಬಿನ್‌ ಸೋಮೇಗೌಡ 
54 ಚನ್ನೇಗೌಡ ಬಿನ್‌ ಚನ್ನೇಗೌಡ 250/02 ತರಿ 240 164 165 164 0.12 3.76 
ಚಿಕ್ಕಣ್ಣ ಗೌಡ ಸಿ.ಸಿ. ಕುಮಾರ್‌ 








ಸಿ.ಸಿ. ಕುಮಾರ್‌ ಬಿನ್‌ 
ಚನ್ನೇಗೌಡ 





















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೦೯೯ 
1 2 3 4 5 7 8 9 10 11 12 
55 | ಸಿ.ಎಸ್‌. ಪರಮೇಶ್ವರಪ್ಪ ಪರಮೇಶ್ವರಪ್ಪ 251/01 ಖುಷ್ಕಿ 287 164 249 252 1.14 14.34 

ಬಿನ್‌ ಬಸವೇಗೌಡ 
56 | ಎಚ್‌.ಎಂ. ಮರಿಯಪ್ಪ ಬಿನ್‌ | ಎಚ್‌. ಎಂ. 251/p2 ಖುಷ್ಕಿ 287 164 249 25೫ 0.11 3.80 
ಮಲ್ಲಪ್ಪ ಯಾನೆ ಮರಿಯಪ್ಪ 0-01(ಖ) 
ಮಲ್ಲೇಗೌಡ ಎಚ್‌.ಎಂ. 
ಎಚ್‌.ಎಂ. ಸಿದ್ದಲಿಂಗಪ್ಪ ಸಿದ್ದಲಿಂಗಪ್ಪ 
ಬಿನ್‌ ಮಲ್ಲಪ್ಪ ಯಾನೆ ಎಚ್‌.ಎಂ. ಹಾಲಪ್ಪ 
ಮಲ್ಲೇಗೌಡ ಎಚ್‌.ಎಂ. ಪರ್ವತಪ್ಪ 
ಎಚ್‌.ಎಂ. ಹಾಲಪ್ಪ ಬಿನ್‌ 
ಮಲ್ಲಪ್ಪ ಯಾನೆ 
ಮಲ್ಲೇಗೌಡ 
ಎಚ್‌.ಎಂ. ಪರ್ವತಪ್ಪ ಬಿನ್‌ 
ಮಲ್ಲಪ್ಪ ಯಾನೆ 
ಮಲ್ಲೇಗೌಡ 
57 (ಸಿ. ಶಾಂತಕುಮಾರ್‌ ಶಾಂತಕುಮಾರ್‌ 252/1 ಖುಷ್ಕಿ 27 254 251 270 0.36 11.18 
ಸಿ.ಎಸ್‌. ರಾಧ ಬಿನ್‌ ಸಿ.ಎಸ್‌. ರಾಧ 
ನರಸಿಂಹಯ 
58 | ಸಿ.ಸಿ. ಜಗದೀಶ್‌ ಬಿನ್‌ ಸಿ.ಸಿ. ಜಗದೀಶ್‌ 252/02 ಖುಷ್ಕಿ 271 254 251 270 10.17 3.50 
ಚನ್ನೇಗೌಡ ಶಿವಮೂರ್ತಿ 
ಶಿವಮೂರ್ತಿ ಬಿನ್‌ 
ಚನ್ನೇಗೌಡ 
59 | ಶಿವರುದ್ರಪ್ಪ ಬಿನ್‌ ಶಿವರುದ್ರಪ್ಪ 253 ಖುಷ್ಕಿ 252 163 251 245 0.25 8.40 
ನಂಜೇಗೌಡ 0-02(ಖ) 
60 | ಸಿ.ಸಿ. ಜಗದೀಶ್‌ ಬಿನ್‌ ಸಿ.ಸಿ. ಜಗದೀಶ್‌ 254 ತರಿ ಚಿತಿ 163 253 255 0.38 12.75 
ಚನ್ನೇಗೌಡ ಶಿವಮೂರ್ತಿ 270 157 256 |0-01(ಖ) 
ಶಿವಮೂರ್ತಿ ಬಿನ್‌ 








ಚನ್ನೇಗೌಡ 


















































೨೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 7 8 9 10 11 12 
61 | ಸಿ.ಪಿ. ಶೇಖರಪ್ಪ ಬಿನ್‌ ಸಿ.ಪಿ. ಶೇಖರಪ್ಪ 278/10 ಖುಷ್ಕಿ 278/3 278/2 279 276 0.16 ೨.74 

ಪುಷ್ಟೇಗೌಡ 277 
62 | ಬಿ. ಸೋಮಶೇಖರ್‌ ಬಿನ್‌ | ಬಿ. ಸೋಮಶೇಖರ್‌ |278/2 ತರಿ 278/1 283 279 277 0.18 4.22 
ಬಸವೇಲಿಂಗೇಗೌಡ 
63 | ಸಿ.ಆರ್‌. ಬಸವರಾಜ್‌ ಬಿನ್‌ | ಸಿ. ಆರ್‌. 278/3 ತರಿ ರಸ್ತೆ 278/1 279 277 0.20 13.44 
ರುದ್ರೇಗೌಡ ಬಸವರಾಜ್‌ 276 
ಜಯಮ್ಮ ಕೋಂ ಸಿ.ಆರ್‌ ಜಯಮ್ಮ 
ಪರಮೇಶ್ವರಪ್ಪ ಸಿ.ಪಿ. 
ಸಿ.ಪಿ. ವಿಜಯಕುಮಾರ್‌ ವಿಜಯಕುಮಾರ್‌ 
ಬಿನ್‌ ಸಿ.ಆರ್‌. 
ಪರಮೇಶ್ವರಪ್ಪ 
64 | ಕೆಂಚಯ್ಯ, ರಂಗಯ ಕೆಂಚಯ್ಯ, ರಂಗಯ 279 ಖುಷ್ತಿ ರಸ್ತೆ 281 ನಾಲಾ 278 0.21 2.03 
65 | ಸಿ.ಪಿ. ಮಲ್ಲೇಗೌಡ ಬಿನ್‌ ಸಿ.ಪಿ. ಮಲ್ಲೇಗೌಡ 280 ಖುಷ್ಕಿ ಮಜರೆ 291 333 ಸೆ |2.04 51.71 
ಪುಷ್ಪೇಗೌಡ ಸಿ.ಪಿ. ಶೇಖರಪ್ಪ ಚಿಕ್ಕಕುರುಬರ 
ಸಿ.ಪಿ. ಶೇಖರಪ್ಪ ಬಿನ್‌ ಸಿ.ಪಿ. ಚನ್ನೇಗೌಡ ಹಳ್ಳಿ 
ಪುಷ್ಪೇಗೌಡ ಸಿ.ಆರ್‌. 
ಸಿ.ಪಿ. ಚೆನ್ನೇಗೌಡ ಬಿನ್‌ ಬಸವರಾಜಪ್ಪ 
ಪುಷೇಗೌಡ ಜಯಮ್ಮ 
ಸಿ.ಆರ್‌. ಓಂಕಾರಪ್ಪ ಬಿನ್‌ ವಿಜಯಕುಮಾರ್‌ 
ರುದ್ರೇಗೌಡ ನಿಶಾಂತ್‌ ಆರ್‌. 
ನಿಶಾಂತ್‌ ಆರ್‌. ಗುರ್ಜೇರ್‌ | ಗುರ್ಜೀರ್‌ 
ಬಿನ್‌ ಆರ್‌.ಎಲ್‌.ಗುರ್ಜಾರ್‌ | ಎಚ್‌.ಎಂ. 
allenated ಸೋಮಶೇಖರ್‌ 








ಜಯಮ್ಮ ಕೋಂ ಸಿ.ಆರ್‌-. 
ಪರಮೇಶ್ವರಪ್ಪ 

ಸಿ.ಪಿ. ವಿಜಯಕುಮಾರ್‌ 
ಬಿನ್‌ ಸಿ.ಆರ್‌. ಪರಮೇಶ್ವರಪ್ಪ 
ಎಚ್‌.ಎಂ. ಸೋಮಶೇಖರ್‌ 
ಬಿನ್‌ ಮಲ್ಲಪ್ಪಯ್ಮ ಭೂ.ಪ. 




























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೦೧ 
1 2 3 4 5 7 8 9 10 11 12 
66 | ಸಿ.ಪಿ.ಶೇಖರಪ್ಪ ಬಿನ್‌ ಸಿ.ಪಿ.ಶೇಖರಪ್ಪ 281 ಖುಷ್ಕಿ 279 282 ಸೆ 283 10.05 0.46 

ಪುಷ್ಟೇಗೌಡ ಜಯಮ್ಮ 278 
ಜಯಮ್ಮ ಕೋಂ ಸಿ.ಆರ್‌. ಸಿ.ಪಿ. ವಿಜಯ 
ಪರಮೇಶ್ವರಪ್ಪ ಕುಮಾರ್‌ 
ಸಿ.ಪಿ. ವಿಜಯಕುಮಾರ್‌ 
ಬಿನ್‌ ಸಿ.ಆರ್‌. 
ಪರಮೇಶ್ವರಪ್ಪ 
67 | ಪಾರ್ವತಮ್ಮ ಕೋಂ ಪಾರ್ವತಮ್ಮ 282 ಖುಷ್ಕಿ 281 289 ರಸ್ತೆ 283 0-14 1-23 
ಕಾಡೇಗೌಡ ಸಿ.ಕೆ.ಚಂದ್ರಶೇಖರ್‌ 
ಸಿ.ಕೆ. ಚಂದ್ರಶೇಖರ್‌ ಬಿನ್‌ | ಸಿ.ಕೆ. ಹಾಲಪ್ಪ 
ಕಾಡೇಗೌಡ 
ಸಿ.ಕೆ. ಹಾಲಪ್ಪ ಬಿನ್‌ 
ಕಾಡೇಗೌಡ 
68 | ಸಿ.ಎಂ. ನಿಂಗೇಗೌಡ ಸಿ.ಎಂ. ನಿಂಗೇಗೌಡ 288 ಖುಷ್ಕಿ 289 247 290 248 1.18 14.45 
249 0.01(ಖ) 
69 | ಸಿ.ಎಂ. ನಿಂಗೇಗೌಡ ಬಿನ್‌ ಸಿ.ಎಂ. ನಿಂಗೇಗೌಡ 289/02 ತರಿ 282 288 282 288 0.23 5.74 
ನಂಜೇಗೌಡ ದೇವರಾಜೇಗೌಡ 283 290 287 
ದೇವರಾಜಗೌಡ ಬಿನ್‌ 
ನಂಜೇಗೌಡ 
70 | ಶ್ರೀಮತಿ ಎಸ್‌.ಎಸ್‌. (ಶ್ರೀಮತಿ ಎಸ್‌.ಎಸ್‌. | 290/2 ತರಿ ರಸ್ತೆ 246 ಸೆ 247 (10.11 0.84 
ಅರುಣ ಬಿನ್‌ ಸುಬ್ಬೇಗೌಡ | ಅರುಣ 288 
71 ಸಿದ್ದಮ್ಮ ಕೋಂ ರುದ್ರಪ್ಪ ಸಿದ್ದಮ್ಮ 291/1 p ತರಿ 334 ನಾಲಾ 333 ನಾಲಾ 10.28 1.19 
ಸಣ್ಣಕ್ಷೇಗೌಡ ಸಣ್ಣಕ್ಷೇಗೌಡ 280 291/2 ಸ್ನ 
72 | ದಾಸ್‌ ಬಿನ್‌ ಏಲಕ್ಕಿ ದಾಸ್‌ 291/2 ಖುಷ್ಕಿ 333 ನಾಲಾ 291/3 291/2 | 1.24 ೨27 
ತಿಮ್ಮಯ್ಯ 
73 | ತಿಮ್ಮಮ್ಮ ತಿಮ್ಮಮ್ಮ 291/3 ತರಿ 332 ನಾಲಾ ರಸ್ತೆ 292 291/2 | 1.23 5.09 






































೨೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
331 
1 2 3 4 5 7 8 9 10 11 12 

74 | ಸಿ.ಎನ್‌. ಯೋಗೀಶ್‌ ಬಿನ್‌ | ಸಿ.ಎನ್‌. ಯೋಗೀಶ್‌ |293/1 ತರಿ 293/2 23 294 239 10.24 5.65 
ನಂಜೇಗೌಡ 238 0.01(ಖ) 

75 | ಸಿ.ಎನ್‌. ರುದ್ರೇಗೌಡ ಸಿ.ಎನ್‌. ರುದ್ರೇಗೌಡ | 293/22 ತರಿ 294 293/1 294 239 (0.15 1.92 

239 

76 | ಮೋಹನ್‌ ರಾಜ್‌ ಬಿನ್‌ ಮೋಹನ್‌ರಾಜ್‌ 293/221 ಖುಷ್ಕಿ 239 293/1 294 239 10.08 1.75 
ಆನಂದಪ್ಪ ಬಿ.ಸಿ. ಹೇಮಲತಾ 294 
ಬಿ.ಸಿ. ಹೇಮಲತಾ ಕೋಂ 
ಮೋಹನ್‌ ರಾಜ್‌ 

77 | ಡಿ.ಎಸ್‌. ರೇವಣ್ಣಸಿದ್ದಪ್ಪ ಡಿ.ಎಸ್‌. ರೇವಣ್ಣ 294 ತರಿ ರಸ್ತೆ 237 295 2934 N33 8.73 
ಬಿನ್‌ ಸಿದ್ದಪ್ಪ ಸಿದ್ದಪ್ಪ 197 

78 | ಸಿದ್ದಲಿಂಗಮ್ಮ ಕೋಂ ಸಿದ್ದಲಿಂಗಮ್ಮ 295/1೬ ಖುಷ್ಕಿ ರಸ್ತೆ 237 296 237 10.39 922 
ಬಸವೇಗೌಡ 294 

79 | ಸಿ.ಎಚ್‌. ನಂಜುಂಡೇಗೌಡ | ಸಿ.ಎಚ್‌. 295/122 ಖುಷ್ಕಿ ರಸ್ತೆ 237 296 237 11.06 10-16 
ಸಿ.ಎಚ್‌. ಜಯಣ್ಣ ನಂಜುಂಡೇಗೌಡ 294 
ಸಿ.ಎಚ್‌. ಹುಲಿಯಪ್ಪ ಬಿನ್‌ | ಸಿ.ಎಚ್‌. ಜಯಣ್ಣ 
ಎಬ್ಬುರೇಗೌಡ ಸಿ.ಎಚ್‌. ಹುಲಿಯಪ್ಪ 

80 | ಸಿ.ಸಿ. ಜಗದೀಶ್‌ ಸಿ.ಸಿ. ಜಗದೀಶ್‌ 295/3ಏ1 ಖುಷ್ಕಿ ರಸ್ತೆ 237 296 ೨೨1. ೪0.1? 5.50 
ಸಿ.ಸಿ. ಮಹೇಶ್‌ ಸಿ.ಸಿ. ಮಹೇಶ್‌ 294 
ಸಿ,ಸಿ. ಚನ್ನೇಗೌಡ ಸಿಸಿ. ಚನ್ನೇಗೌಡ 
ಬಿನ್‌ ಚಂದ್ರೇಗೌಡ 

81 | ಡಿ.ಸಿ.ಜಗದೀಶ್‌ ಬಿನ್‌ ಡಿ.ಸಿ. ಜಗದೀಶ್‌ 296/೩2 ಖುಷ್ಕಿ ರಸ್ತೆ 236 297 295 |0.30 9.87 
ಚಂದ್ರಪ್ಪ 298 

82 | ಯೊಗೀಶ್‌ ಕುಮಾರ್‌ ಬಿನ್‌ | ಯೋಗೀಶ್‌ ಕುಮಾರ್‌ | 296 ಪ ತರಿ ರಸ್ತೆ 236 297 295 [0.18 3590 














































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೦೩ 
ಶಂಕರಪ್ಪ 298 
1 2 3 4 5 7 8 9 10 11 12 
83 | ಡಿ.ಎಸ್‌. ರೇವಣ್ಣಸಿದ್ದಪ್ಪ ಡಿ.ಎಸ್‌. ರೇವಣ್ಣ 297 ಖುಷ್ಕಿ 298 236 299 296 0.18 5.60 
ಬಿನ್‌ ಸಿದಪ್ಪ ಸಿದಪ್ಪ 236 |0.01(2) 
84 ಚನ್ನಬಸವೇಗೌಡ ಬಿನ್‌ ಚನ್ನಬಸವೇಗೌಡ 298/1 ಖುಷ್ಕಿ ರಸ್ತೆ 298/2 299 296 0.29 8.08 
ಸಿದಪ್ಪ 
85 | ಡಿ.ಎಸ್‌. ರೇವಣ್ಣಸಿದ್ದಪ್ಪ ಡಿ.ಎಸ್‌. ರೇವಣ್ಣ 298/2 ೩1 ತರಿ 298/1 247 299 296 0.20 2.34 
ಬಿನ್‌ ಸಿದಪ್ಪ ಸಿದಪ್ಪ 
86 | ಡಿ.ಎಸ್‌. ರೇವಣ್ಣಸಿದ್ದಪ್ಪ ಡಿ.ಎಸ್‌. ರೇವಣ್ಣ 298/2 ೩2 ತರಿ 298/1 247 299 296 |0.18 5.25 
ಬಿನ್‌ ಸಿದಪ್ಪ ಸಿದಪ್ಪ 
87 | ಡಿ.ಎಸ್‌. ವಿರೂಪಾಕ್ಷ ಬಿನ್‌ | ಡಿ.ಎಸ್‌. ವಿರೂಪಾಕ್ಷ | 299/1 ಪಿ ಖುಷ್ಕಿ 298 236 299/2 247 0.13 4.31 
ಸಿದ್ದೇ ಗೌಡ ಯಾನೆ ಸಿದ್ದಪ್ಪ | ಡಿ.ಎಸ್‌. ನಂಜೇಗೌಡ 
ಸ್‌. ನಂಜೇಗೌಡ ದಿನ್‌ 
ಡಿ ಯಾನೆ ಸಿದಪ್ಪ 
88 | ಚನ್ನ ಬಸವೇಗೌಡ ಬಿನ್‌ ಚನ್ನಬಸವೇಗೌಡ 299/2 ಖುಷ್ಕಿ 299/3 233 300 299/1 | 0.31 ಆಂ 
ಬಸಪ್ಪ 0.01(ಖ) 
89 | ಸಿ.ಪಿ. ಶೇಖರಪ್ಪ ಬಿನ್‌ ಸಿ.ಪಿ. ಶೇಖರಪ್ಪ 299/3 ಖುಷ್ಕಿ ನಾಲಾ 299/2 300 298 (0.24 7.38 
ಪುಷ್ಟೇಗೌಡ ಚನ್ನೇಗೌಡ 
ಚನ್ನೇಗೌಡ ಬಿನ್‌ 
ಪುಷ್ಟೇಗೌಡ 
90 | ಶಿವಾನಂದ ಬಿನ್‌ ರೇವಣ್ಣ ಶಿವಾನಂದ 300/1 ಖುಷ್ಕಿ ನಾಲಾ 300/2 302 299 |0.24 6.42 
ಸಿದಪ್ಪ 0.01(ಖ) 
91 | ಯೋಗಾನಂದ ಬಿನ್‌ ಯೋಗಾನಂದ 300/2 ಖುಷ್ಕಿ 300/1 232 301 290. (ಟಿ೨3 9.24 
ರೇವಣ್ಣಸಿದಪ್ಪ 302 0.03(ಖ) 
ಘೋಷ್ಟಾರೆ: 
ಖಷಿ - 30-07 
ತರಿ - 27-13 
ಖರಾಬು - 00-26 
ಒಟ್ಟು 5 58 - 06 
ಗೃಹ ಆಯುಕ್ತರು, 
ಪಿ.ಡಿ.25 ಕರ್ನಾಟಕ ಗಹ ಮಂಡಕೆ, ಬೆಂಗಳೂರು. 





೨೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ 


ಭೂಸ್ವಾಧೀನ ಕಾಯ್ದೆ ಕಲಂ. 4(1) ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಕಗೃಮಂ. ಭೂಸ್ವಾವಿ. /355 /2008-09 ದೆನಾಂಕ: 6ನೇ ಮಾರ್ಚ್‌, 2009 

ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ವೆಮೀನುಗಳು ಸೌರ್ವಜನಿಕ ಉದ್ದೇಶಕ್ಕೆ ಅಂದರೆ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ಹೊಳಲೂರು ಹೋಬಳಿ, ಚನ್ನಮುಂಬಾಪುರ ವಸತಿ 
ಯೋಜನೆಗೆ ಬೇಕಾಗುವುದೆಂದು' ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆ%ಳೂರು. ರವರಿಗೆ ಕಂಡು''ಬಂದಿದೆ. 

1991ನೇ ಸಾಲಿನ ಕರ್ನಾಟಕ ಭೂಸ್ತಾಧೀನ ಅಧಿನಿಯಮ 33: ಕಲ್ಪಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ತಾಧೀನ ಅಧಿನಿಯಮ 
ಅಧಿಕಾರವನ್ನು ಉಪಯೋಗಿಸಲು ಗೃಹ ಆಯುಕ ಕ್ಷರ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೊರು. ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯ ಕ್ಷಿಯೂ ಭೂಸ್ವಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ 
ತಾರೀಖಿನಿಂದ 30 ದಿನಗಳೊಳಗಾಗಿ 1991 ನೇ ಇಸವಿ”ಕನಾನಟಕ ಭೂಸ್ವಾ ದೇನ ಅಧಿನಿಯಮ ಕಾಯೆ 33" ರಲ್ಲಿ ತಿದ್ದುಪಡೆಯಾದ 1894 ನೇ ಸಾಲಿನ "ಭೂ ಸಂಗ್ರಹಣ ಅಧಿನಿಯಮದ ಜೆ 
ಪ್ರಕರಣದ ಮೇರೆಗೆ ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿ ಸಲ್‌ ನೇಮಕ ಮಾಡಲಾದ ವಿಶೇಷ ಭೂಸಾ ಧೀನೌಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. 
ರವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿ ಸತಕ್ಕದ್ದು. ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ ಅಧಿಕಾರಿಗೆ 
ಅಡಚಣೆಗಳನ್ನುಂಟು ಮಾಡುವುದಾಗಲೀ 'ಅಥವು ಅಶಿಕ ಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿ ಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚ ರಿಕೆ ಕೊಡಲಾಗಿದೆ. ಸದರಿ ಜಮೀನಿನ 
ವಿಲೇವಾರಿಗಾಗಿ. ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪ ೦ದಗಳನ್ನು. ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃ ದ್ದಿಗೆಳನ್ನು ಈ ಅಧಿಸೂಚನೆ ಪ್ರಕಟವಾದ 
ನಂತರ ಗೃಹ ಆಯುಕ್ತರ ಮಂಜೂರಾತಿಯನ್ನು ಪಡೆಮದೆಯೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃ ತ ಸಂಗ್ರ ಹಣೆ ಮಾಡಲಾಗುವ ಸದರ ಜಮೀನಿನ ಅಂತಹ ಭೊ ಪರಭಾರೆಯ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಯಿಂದ ಸದರಿ ಅಧಿನಿಯಮ 24 ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾ ಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. 
ಇಡಲಾಗಿದೆ. 


ಭಾಗ-೩ 





4(2) ನೆಯ ಪ್ರಕರಣದಲ್ಲಿ ವಿಹಿತವಾದ 


ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 





ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ / ಕಸಬ ಹೊಳಲೂರು ಗ್ರಾಮ: ಚನ್ನಮುಂಬಾಪುರ/ ಮತ್ತೋಡು/ ತೆವರೆಚಟ್ಟ ಸ್ಲಿನಹಳ್ಳಿ/ ನವುಲೆ 









































ಕ ಖಾತೆದಾರರ “ಹೆಸರು ಅನುಭವದಾರರ ಸರ್ವೆ | ತರಹೆ ಚಕ್ಕು ಬಂದಿ ವಿಸ್ತೀರ್ಣ ಆಕಾರ 
ಸ ಹೆಸರು ನಂ ಪೂರ್ವ ಪ್ಲಾಷ್‌] ಉತ್ತರ ದಕ್ಷಿಣ ವ್‌ಗು |ರೂ. ಪೈ 
1 2 3 4 ೨ 6 7 8 9 10 11 

ಮ : ಚನ್ನಮುಂಬಾಪುರ 

1 ತಿಮ್ಮಕ್ಕ ಕೋಂ ರಾಮಾ ಭೋವಿ, | ತಿಮ್ಮಕ್ಕ ಕೋಂ ರಾಮಾ 2-15 
ಆರ್‌ ಬೆಸಪ್ಪ ಅಪ್ಪಯ್ಯ ಭೋವಿ ಭೊ, ಆರ್‌.ಬಸಪ್ಪ 8-04 
ರಾಮಚಂದ್ರ, ಭೋವಿ ಬಿನ್‌ ಅಪ್ಪಯ್ಯ ಭೋವಿ 2-09 
ರಾಮಾಭೋವಿ ಕೆ.ರಾಮಚಂದ್ರ | ರಾಮಚಂದ್ರ ಭೋವಿ 2-08 
ರಾವ್‌ ಬಿನ್‌ ನಾರಾಯಣ ಬಿನ್‌ ರಾಮಾಭೋವಿ 0-14 
ರಾವ್‌.ಹನುಮಂತಮ್ಮ ಕೋಂ ಕೆ.ರಾಮಚಂದ್ರ ರಾವ್‌ 2-08 
ತಿಮ್ಮಪ್ಪ ರಾಮಕ್ಕ ಳೋಂ ಬಿನ್‌ ನಾರಾಯಣ pe 2-15 
ಶಟ್ಟಪ್ಪ ಹೆಚ್‌. ಹುಚ್ಚೆಪ್ಪ, ಕೃ ಷ್ಲಮ್ಮ ರಾವ್‌, ಹನುಮಂತಮ್ಮ 3/1 ತರಿ ಸ.ನಂ.02 ಸ.ನಂ.04 ಗಡಿ - ಸ.ನಂ. 12 0-13 % 18-73 
ಕೋಂ ನಾಗಪ್ಪ, ತಿಮ್ಮ ಕ್ಕ ಕೊಂ" ಕೋಂ ತಿಮ್ಮಪ್ಪ, 17-02 % 
ರಾಮಾ ಭೋವಿ, ಆರ್‌ ಬಸ ರಾಮಕ್ಕ ಕೋಂ ಶಟ್ಟಪ್ಪ, 2-18 (ಖ) 
ಅಪ್ಪ ಯ್ಯ ಭೋವಿ, ರಾಮ್‌ ಹೆಚ್‌.ಹುಚ್ಚಪ್ಪ 
ಬಿನ್‌ ಶೌಮ- -ಭೋವಿ ಕೃಷ್ಣಮ್ಮ ಗಂ 
ಹೆಚ್‌. ಪರಶುರಾಮಪ್ಪ ಬಿನ್‌ ನಾ ಹ್‌ 
ಹುಚ್ಚಪ್ಪ ಹೆಚ್‌.ಪರಶುರಾಮಪ್ಪ 

ಬಿನ್‌ ಹುಚಪ್ಪ 












































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೦೫ 
1 2 3 4 5 6 7 8 9 10 11 
2 ಶಾಂತಮ್ಮ ಕೋಂ ಸಣ್ಣಪ್ಪ ಶಾಂತಮ್ಮ ಕೋಂ 3/2 ಸ.ನಂ.3/1 | ಸ.ನಂ.3/1 | ಸ.ನಂ.3/1 | ಸ.ನಂ.3/1 ರ | 0-27 % 
ಸು ತರಿ 0-73 
ಸಣ್ಣಪ್ಪ ರ ಉಳಿಕೆ ರ ಉಳಿಕೆ |ರ ಉಳಿಕೆ ಉಳಿಕೆ 
3 ಸರ್ಕಾರಿ ಕಟ್ಟೆ ಸರ್ಕಾರಿ ಕಟ್ಟೆ 4/] ದರ ಸ.ನಂ.4/2 | ಸನಂ.05 ಮತ್ತೋಡು | ಮತ್ತೋಡು | 4-31(ಖ) AN 
ಗಡಿ ಗಡಿ 
4 | ಎಂ.ಈಶ್ವರಪ್ಪ ಬಿನ್‌ ಮುರುಡಪ್ಪ | ಎಂ.ಈಶ್ವರಪ್ಪ ಬಿನ್‌ 4/2 SS ಚಟ್‌ AEE ಆಜ ೫೫% £7 
ಮುರುಡಪ್ಪ 41/6 
5 ಪಿ.ಜಾನಕಿಯಮ್ಮ ಬಿನ್‌ ಲೇಟ್‌ ಪಿ.ಜಾನಕಿಯಮ್ಮ 4/3 1-27 
ನಾರಾಯಣನ್‌ ನಾಯರ್‌ 4/3 af ಟಿ ಭ್ರ ಚ 2-20 
ಪಿ.ಜಾನಕಿಯಮ್ಮ ಬಿನ್‌ ಲೇಟ್‌ ಚ್ಟ ಸ.ನಂ.12 ಸ.ನಂ.05 | ಸ.ನಂ.4/6 ಸ.ನಂ.4/4 4-07 4-96 
ನಾರಾಯಣಮ್‌ನಾಯರ್‌ 0-1(ಖ) 
6... | ಗಂಗೂರಪ್ಪ, ಈಶ್ವರಪ್ಪ, ಗಂಗೂರಪ್ಪ, ಈಶ್ವರಪ್ಪ, | 4/4 2-07 
ಉಮೇಶ್‌, ಗಂಗೂರಪ್ಪ ಬಿನ್‌ Td 
ಲೇಟ್‌ ಎಂ.ಬಸಪ್ಪ 414 ತರಿ ಸ.ನಂ.12 | ಸ.ನಂ.05 | ಸ.ನಂ.4/3 ` 1) 4 2-08 5-11 
ಬಿ.ಈಶ್ವರಪ್ಪ ಬಿನ್‌ ಲೇಟ್‌ 4-15 
ಎಂ.ಬಸಪ್ಪ 0-012 
SSE [ae ಚಡಗ ಆಜೂ ತಟ | 0-45 
0-0% ಖ 
8 ಜಿ.ಹನುಮಂತ ಭೋವಿ ಬಿನ್‌ ಜಿ. ಹನುಮಂತ ಭೋವಿ 4/6 3-29 
ಗೋವಿಂದ ಭೋವಿ ಅಕ್ಕಮ್ಮ ಅಕ್ಕಮ್ಮ ರೇವಣ್ಣ 4/6 1-24 
ಕೋಂ ಅಪ್ಪಯ್ಯ ಭೋವಿ, ರೇವಣ್ಣ | ರಾಮ ಭೋವಿ, 4/6 0-21 1% 
ರಾಮ, ಭೋವಿ, ಗಂಗಾಭೋವಿ ಗಂಗಾಭೋವಿ ತರಿ ಸ.ನಂ.3/1 | ಸ.ನಂ.4/5 | ಸ.ನಂ.4/2 | ಸ.ನಂ.4/3 5-34 6-96 
ಬಿನ್‌ ಅಪ್ಪಯ್ಯ ಭೋವಿ, ಕೆ.ಎಸ್‌.ರಾಮಚಂದ್ರ 0-4೨ 
ಕೆ.ಎಸ್‌.ರಾಮಚಂದ್ರರಾವ್‌ ಬಿನ್‌ | ರಾವ್‌ 
ಶಂಕರನಾರಾಯಣ ರಾವ್‌ 
9 ಜಾನುವಾರು ಮುಘತ್ತು, ಜಾನುವಾರು ಮುಘತ್ತು, 17-20 
ಹಿಂದು ಜನಾಂಗದ ಸ್ಮಶಾನ, ಹಿಂದು ಜನಾಂಗದ 5 ಇಷ್ಟ. ಮತನ ಸ.ನಂ.3/1 aslo, 6-24 
ಸ್ಮಶಾನ, ದದ | 46/3, 444 | ಭೂಮಿ (ನಮತೋಡಿನ| 13 3-00 ಕ 
4 ಭೂಮಿ 27-04 
































2-00(ಖ) 





























೨೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 6 7 8 9 10 11 
10 ಕೆ.ಹೆಚ್‌.ನಿವೇದಿತಾ, .ಎಂ.ಕರಣ್‌, ಕೆ.ಹೆಚ್‌.ನಿವೇದಿತಾ, 5-03 
ಜಿ.ಎಸ್‌.ಕರಣ್‌ ಬಿನ್‌ (ಶ್ರೀನಿವಾಸ | ಜಿ.ಎಂ.ಕರಣ್‌, 0-33 2 
ಎಸ್‌.ಪಿ. ಚಂದ್ರಪ್ಪ ಬಿನ್‌ ಜಿ.ಎಸ್‌.ಕರಣ್‌ 0-02. % 
ನ! ಖುಷ್ಕಿ ಸವಳಂಗ ಕ 
ಪದ್ಮಯ್ಯ ಜೀನತ್ತುನ್ನಿಸಾ ಕೋಂ ಎಸ್‌.ಪಿ.ಚಂದ್ರಪ್ಪ 9 ಸ.ನಂ.14 ಕ್ಯ ಸ.ನಂ.10 | ನವಿಲೆ ಗಡಿ | 0-02 1 24-00 
ಸೈಯದ್‌ ನವಾಬ್‌ ಸುರೇಶ್‌ ಬಿನ್‌ "೬ 0-01 % 
ಪರಸಪ್ಪ 6 - 03 
ಮಾಲತೇಶ ಬಿನ್‌ ಪರಸಪ್ಪ 1-22 (ಖ 
11 ಜಿ.ಎಸ್‌.ಕಿರಣ ಬಿನ್‌ ಜಿ.ಎಸ್‌.ಕಿರಣ ಬಿನ್‌ 10 ತರಿ ಟಸ್‌ 4-28 5-50 
ಜಿ.ಟಿ.ಶ್ರೀನಿವಾಸ, ಕೆ.ಹೆಚ್‌. ಜಿ.ಟಿ.ಶ್ರೀನಿವಾಸ, ಸವಳಂಗ | ಸ 
ಸ.ನಂ.13 ಮತ್ತೋಡಿನ | ಸ.ನಂ.09 
ನಿವೇದಿತಾ, ಜಿ.ಎಂ.ಕರಣ್‌ ಕೆ.ಹೆಚ್‌. ನಿವೇದಿತಾ, ಸೆ ನ 
ಸೆ ಭೂಮಿ 
ಜಿ.ಎಂ.ಕರಣ್‌ 
12 ಸರ್ಕಾರಿ ಕೆರೆ ಸರ್ಕಾರಿ ಕೆರೆ 11 ಖುಷಿ ಸ.ನಂ.13 ಸ.ನಂ.15 10-23 -- 
4 ಸ.ನಂ.12 ’ | ಸ.ನಂ.05 
pe 14 ನ 16, 17 
13 ಜಹೀರ್‌ ಖಾತೂನ್‌ ಕೋಂ ಜಹೀರ್‌ ಖಾತೂನ್‌ 12/1 10-27 
ಮೊಹಮ್ಮದ್‌ ಹುಸ್ಗೆನ್‌ ಎಸ್‌.ಎಂ. | ಎಸ್‌.ಎಂ.ಮಹಮ್ಮದ್‌ 12/1 ಮತ್ತೋಡು 06-27 
ಸಾ ಚತ ಪು ಬತಾ ಸನ ಖಷಿ | ಸನಂ.11 | ಸನಂ04 | ನವಿಲೆ ಗಡಿ | | 17-90 
ಮಹಮ್ಮದ್‌ ನಿಜಾಂ ಬಿನ್‌ ನಿಜಾಂ 1 ಗಡಿ 17-14 
ಮಹಮ್ಮದ್‌ ಹುಸ್ಕೆನ್‌ 0-3(ಖ) 
14 ಮಹೇಂದ್ರ ರಾವ್‌ ಬಿನ್‌ ಲೇಟ ಮಹೇಂದ್ರ ರಾವ್‌ 12/2 1-12 
ಬಿ.ಸಿ.ಭೈರೋಜಿರಾವ್‌ ಬಿ.ರಾಜಾರಾವ್‌ 0-27 
ಬಿ.ರಾಜಾರಾವ್‌ ಬಿನ್‌ ಲೇಟ್‌ ಬಿ.ದಶರಥರಾವ್‌ 0-27 
ಬಿ.ಸಿ. ಭೈರೋಜಿ ರಾವ್‌ ಬಿ.ಪ್ರಕಾಶ್‌ ರಾವ್‌ 0-27 
ಬಿ.ದಶರಥರಾವ್‌ ಬಿನ್‌ ಬಿ.ಸುಭಾಶ್‌ ರಾವ್‌ ಮತ್ತೋಡು 0-27 
1 4 ಖೂ | ಸ.ನಂ.11 | ಸ.ನಂ.04 | ನವಿಲೆ ಗಡಿ 3-83 
ಲೇಟ್‌ಬಿ.ಸಿ.ಭೈರೋಜಿ ರಾವ್‌ ಸ ಗಡಿ 4-00 
ಬಿ.ಪ್ರಕಾಶ್‌ ರಾವ್‌ ಬಿನ್‌ ಲೇಟ್‌ 0-02(ಖ) 
ಬಿ.ಸಿ. ಭೈರೋಜಿ ರಾವ್‌ 
ಬಿ.ಸುಭಾಶ್‌ರಾವ್‌ ಬಿನ್‌ ಲೇಟ್‌ 
ಬಿ.ಸಿ. ಭೈರೋಜಿರಾವ್‌ 


























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೦೭ 
1 2 3 4 ೨ 6 7 8 9 10 11 
15 ಸಧು ಬಿನ್‌ ಲೇಟ್‌ ಎಸ್‌.ಪಿ.ಚಂದ್ರಪ್ಪ 13 ಖುಷ್ಕಿ | 11 | 2010 | 2ನ005 | ಸನಂ.14 1-00 6-00 
16 ಬಸ್‌ ಚಂದ್ರಪ್ಪ ಬಿನ್‌ ಲೇಟ್‌ ಎಸ್‌.ಪಿ.ಚಂದ್ರಪ್ಪ 14 ಖಷಿ | 011 | 2000 | 2ನ | ನವಿಲೆ ಗಡಿ 1-00 5-96 
17 | ಚಿಕ್ಕಪ್ಪ ಬಿನ್‌ ಕೆಂಚಪ್ಪ ಭೋವಿ ಚಿಕ್ಕಪ್ಪ ಬಿನ್‌ ಕೆಂಚಪ 15 ಖುಷಿ | ಸ.ನಂ.16 | ನವಿಲೆ ಗಡಿ | ಸ.ನಂ.11 | ನವಿಲೆ ಗಡಿ 1-00 5-96 
18 ಪ್ರಕಾಶ್‌ ಬಿ ಬಿನ್‌ ಗಿರಿಯಪ್ಪ ಪ ಶ್‌ ಬಿ ಬಿನ್‌ 16 ಖುಷ್ಕಿ. | Ts ll | ಗ 1-00 6-00 
ಜಾ ನಸ ಬಟೆಟ ಕೃಷ್ಣಪ್ಪ ಬಿನ್‌ 17 | ಖುಷ್ಕಿ | ಸನಂ.12 | ಸನಂ.16 | ಸ.ನಂ.11 | ನವಿಲೆ ಗಡಿ | 1-00 ಸ 

| ಗಾಮ: ಮತ್ತೋಡು 
1 ಮುಗುಳಗುಂದಿ ಎಂ.ಕೆ. ಚಂದ್ರಪ್ಪ | .ಮುಗುಳಗುಂದಿ 94 ಖುಷ್ಕಿ ತೆವರೆಚಟ 5-34 9-00 
ಬಿನ್‌ ಕರಿಬಸಪ್ಪ ಎಂ.ಕೆ.ಪ್ರಕಾಶ ಎಂ.ಕೆ.ಚಂದ್ರಪ್ಪ 94 ಸ.ನಂ.93 | ಸ.ನಂ.95 | ಸ.ನಂ.96 ENN, 0-302 
ಬಿನ್‌ ಎ.ಎಂ.ಕುಪ್ಪುಸ್ತಾಮಿ ಎಂ.ಕೆ.ಪ್ರಕಾಶ ೪ 
2 (ಭೈರನಕಟ್ಟೆ ಭೈರನಕಟ್ಟೆ 95 ಖುಷ್ಕಿ | ನಂ ನನ 400 ತಟ 1-29 - 
3 ಬಿವಮೂರ್ತಯ್ಯ ಬನ್‌ ಬಿಶಿವಮೂರ್ತಯ್ಯ 96] ಪಾಷ f 5-07 27-00 
ವೀರಭದ್ರಯ್ಯ ಎಂ.ಕೆ.ಚಂದ್ರಪ್ಪ | ಬಿನ್‌ ವೀರಭದ್ರಯ್ಯ 0-02 
ಬಿನ್‌ ಕರಿಬಸಪ, ಎನ್‌.ಆರ್‌. ಎಂ.ಕೆ. ಚಂದ್ರಪ್ಪ ಬಿನ್‌ | | | (ಖ) 
ರೇಖಾ ಕೋಂ ಎನ್‌.ಜೆ. ಕರಿಬಸಪ. ಸ.ನಂ.97 ಸ 3 ಸನ 
ರಾಜಶೇಖರ ಎನ್‌.ಆರ್‌.ರೇಖಾ 
ಕೋಂ ಎನ್‌.ಜೆ. 
ರಾಜಶೇಖರ 
4 ಎನ್‌.ಆರ್‌.ರೇಖಾ ಕೋಂ ಎನ್‌.ಆರ್‌.ರೇಖಾ 101 ತರಿ Me ನಂ.80 4-39 35-29 
ಎನ್‌.ಜೆ.ರಾಜಶೇಖರ ಸನಂ97| 19 | gs] | ಸನಂ96 |0-04 
(ಖ) 
5 ಎನ್‌.ಆರ್‌.ರೇಖಾ ಕೋಂ ಎನ್‌.ಜೆ. | 1ಎನ್‌.ಆರ್‌.ರೇಖಾ 10201 2-35 % 
ರಾಜಶೇಖರ, .ಶಾರದಮ್ಮ ಕೋಂ | ಕೋಂ ಖುಷ್ಕಿ 0-03 % 4-00 
ಲೇಟ್‌ ಶಿವಪ್ಪ, ಹರೀಶ, | ಎನ್‌.ಜೆ.ರಾಜಶೇಖರ SS 10E (ಖ) 
ಸಾವಿತ್ರಮ್ಮ ಮೈ.ಗಾ. ತಾಯಿ | .ಶಾರದಮ | ೫ ಅರ ಕಯ್ಯ ಜಿ 2-35 % 
ಶಾರದಮ್ಮ” ಕೋಂ" ಲೇಟ್‌ ಶಿವಪ್ಪ | ಸಾವಿತ್ರಮ್ಮ ಮೈ.ಗಾ. | 102/92 ಆಟ. ಆ ಟ್ಟ 
ಎನ್‌.ಆರ್‌.ರೇಖಾ ಕೋಂ | ತಾಯಿ ಓ(ಖ) 
ಎನ್‌.ಜೆ.ರಾಜಶೇಖರ .ಹೇಮಾವತಿ | ಎನ್‌.ಆರ್‌.ರೇಖಾ 
ಕೋಂ ಎನ್‌.ಆರ್‌.ಜಗದೀಪ್ರರಯ್ದ | .ಹೇಮಾವತಿ 








೨೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 





















































1 2 3 4 5 6 7 8 9 10 1] 
6 ಎನ್‌.ಆರ್‌.ಜಗದೀಶ್ವರಯ್ಯ ಬಿನ್‌ ಎನ್‌.ಆರ್‌.ಜಗದೀಶ್ವರಯ್ಯ | 116/01 | ಖುಷ್ಕಿ 1-18 % 6-00 
ಎನ್‌.ವಿ.ರುದ್ರಯ್ಯ ಹೇಮಾವತಿ ಹೇಮಾವತಿ ಎನ್‌.ಆರ್‌ 
ಕೋಂ ಎನ್‌.ಆರ್‌.ಜಗದೀಶ್ವರಯ್ಯ ಮಹೇಶ್ವರಯ್ಯ, 116/01 ನಂ.102 ಸ.ನಂ. ನಂ.115 ಸ.ನಂ. 1-18 % 
ಎನ್‌.ಆರ್‌ .ಜಗದೀಶ್ವರಯ್ಯ ಬಿನ್‌ | ಪುಷ್ಪಾವತಿ bee 10281 ಟು 117/1 |2-37 
ಎನ್‌.ವಿ.ಆರ್‌. ಪುಷ್ಪಾವತಿ ಕೋಂ 
ಎನ್‌.ಆರ್‌. ಜಗದೀಶ್ಲರಯ್ದ 
7 ಫಕ್ರುದ್ದೀನ್‌ ಬಿನ್‌ ಅಮೀರ್‌ ಫಕ್ರುದ್ದೀನ್‌ 116/02 | ಖುಷ್ಕಿ 0-05 5-00 
ಖಾನ್‌ ಎನ್‌.ಆರ್‌. ಏನ್‌.ಆರ್‌.ಜಗದೀಶ್ವರಯ್ಯ 
ಜಗದೀಶ್ವರಯ್ಯ ಬಿನ್‌ ಹೇಮಾವತಿ 116/02 1-00 
ಎನ್‌.ವಿ.ರುದ್ರಯ್ಯ, ಹೇಮಾವತಿ ಎನ್‌.ಆರ್‌. 
ಕೋಂ ಎನ್‌. ಆರ್‌. ಮಹೇಶ್ತರಯ K ಸ.ನಂ. | ಸ.ನಂ. 
ಜಗದೀಶ್ವರಯ್ಯ ಪ್ರಷ್ಟಾದತಿ 116/92 ಸನಾ [ಇ SHS | ಬಟು [ಭ್ರ 
ಎನ್‌.ಆರ್‌.ಮಹೇಶ್ವರಯ್ಯ ಬಿನ್‌ 2-05 
ಎನ್‌.ವಿ.ರುದ್ರಯ್ಯ ಪುಷ್ಪಾವತಿ 
ಕೋಂ ಎನ್‌. ಆರ್‌. 
ಮಹೇಶ್ರರಯ್ದ 
8 ಅನ್ನಪೂರ್ಣಯಾನೆ ಪುಷ್ಪ ಕೋಂ ಅನ್ನಪೂರ್ಣಯಾನೆ 117/1 ಖುಷ್ಕಿ ಚ 2-23 7-78 
ಭಗವ ಪುಷ್ಪಕ. ಜಗದೀಶ (0-28) | 06 | 11772, | ಸನಂ.116 | ಸ.ನಂ.1118 | O01) 
4 130 
9 ಎನ್‌.ಭಾಗ್ಯ ಬಿನ್‌ ಈಶ್ವರಸ್ವಾಮಿ | ಎನ್‌.ಭಾಗ್ಯ 117/2 ತರಿ ನಂ.116 ಸ 31 ಬತ್ತಾ 101 ... 4-25 
10 ಈರಮ್ಮ ಕೋಂ ನಂದಿಬಸಪ್ಪ ಈರಮ್ಮ ಕೋಂ 118/01 | ಖುಷ್ಕಿ 0-26 1-00 
ಎನ್‌.ಬಸವರಾಜಪ್ಪ ಬಿನ್‌ ನಂದಿಬಸಪ್ಪ 118/02 | ಖುಷ್ಕಿ 0-03(ಖ) 1-00 
ಈರಮ್ಮ ಎಂ.ಎನ್‌. ಗಂಗಾಧರಪ್ಪ | ಎನ್‌.ಬಸವರಾಜಪ್ಪ 118/P3 | ಖುಷ್ಕಿ 0-35 2-00 
ಬಿನ್‌ ಈರಮ ಎಂ.ಎನ್‌.ಗಂಗಾಧರಪ್ಪ | 118/04 | ಖುಷಿ | ತ ಗ [11-30 3-00 
ಎಂ.ಎನ್‌.ಕುಮಾರ್‌ ಜಿನ್‌ ಬಿನ್‌ ಈರಮ್ಮ ಎಂ. | 118/73, | ಖ್ಯ | ಸನಂ | ಸತಂ | ಸನಂ | ತ್ಯಾವರೆಕೊಪ್ಪ | 2.00 4-00 
ಈರಮ್ಮ, ಟಿ.ಎನ್‌. ಎನ್‌. ಕುಮಾರ್‌ ಬಿನ್‌ 5 ಬ 2-25 
ಮಾರ್ತಾಂಡಪ್ಪ ಬಿನ್‌ ಅಂಗಡಿ ಈರಮ್ಮ, ಟಿ.ಎನ್‌. 7-04 
ನಿಂಗಪ್ಪ ಮಾರ್ತಾಂಡಪ್ಪ ಬಿನ್‌ 0-03(ಖ) 
ಅಂಗಡಿ ನಿಂಗಪ್ಪ 






































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೦೯ 
1 2 3 4 5 6 7 8 9 10 11 
11 ಗೋವಿಂದಪ್ಪ ಬಿನ್‌ ಲೇಟ್‌ ಗೋವಿಂದಪ್ಪ 119 ಖುಷ್ಕಿ 43120, | ಸನಂ.127, | ತ್ಯಾವರೆಕೊಪ್ಪ 8-34 24-00 

ಯಂಕಟಪ ಸ.ನಂ.118 ಶಿ ಈ 
ಈ 121 128, 129 ಗಡಿ 
12 ಸರ್ಕಾರಿ ಬಂಜರು ಸರ್ಕಾರಿ ಬಂಜರು 120 ಖುಷ್ಕಿ lo ತ್ಯಾವರೇಕೊಪ್ಪ I ತ್ಯಾವರೇಕೊಪ್ಪ 1-24 1-00 
ಗಡಿ ಗಡಿ 0-06(೨) 
13 ಸರ್ಕಾರಿ ಬಂಜರು ಹಿಂದು ಸರ್ಕಾರಿ 121 ಖುಷ್ಕಿ 2-01 33-15 
ಜನಾಂಗದವರಿಗೆ ಸ್ಮಶಾನ ಬಂಜರು.ಹಿಂದು 121 ಸನಂ.127 ಸ.ನಂ.152, ಸ.ನಂ.122 2-34 
ಎಂ.ಫಾರೂ ಬಿನ್‌ ಮಿಯಾ ಖಾನ್‌ | ಜನಾಂಗದವರಿಗೆ 121 123, 124, | ಸ.ನಂ. 120 |1-39 
, 119 153 
ಸ್ಮಶಾನ 151 ಕಟ್ಟೆ 0-16(ಖ) 
ಎಂ.ಫಾರೂ 
14 | ಮಂಜಪ್ಪ ಬಿನ್‌ ನಂದ್ಯಪ್ಪ ಮಂಜಪ್ಪ 12202 | ತರಿ 1-15 2-00 
ಮಹೇಂದ್ರಪ್ಪ ಬಿನ್‌ ತರಿ ಸ.ನಂ.123 | ಸ.ನಂ.148 | ಸ.ನಂ.138 | ಸ.ನಂ. 121 |1-15 2-00 
ನಂದ್ರಪ್ಪ 0-05(ಖ) 
ಗ (ಬು ಜು ರುದ್ರಪ್ಪ ಬಿನ್‌ನಂದ್ಯಪ್ಪ | 123 | [50124 | 250.122 | ಸ.ನಂ.124 | ಸ.ನಂ. 121 1-24 2-00 
16 ಕೆ.ಸಿ.ಮಂಜಪ್ಪ ಬಿನ್‌ ಲೇಟ್‌ ಕೆ.ಸಿ.ಮಂಜಪ್ಪ ಬಿನ್‌ 124 ಸನಂ 125 
ಕೆ.ಚನ್ನಬಸಪ್ಪ ಲೇಟ್‌ ಕೆ.ಚನ್ನಬಸಪ್ಪ ತರಿ | ಸ.ನಂ.127 | ಸ.ನಂ.123 | '” ಚ ಸ.ನಂ. 121 |1-08 1-00 
ಉ 
11.1 1 (ಹರಾ ಜ್‌ 12 _ ಹ ಸ.ನಂ.148 | ಸನಂ.128 | ಸ.ನಂ. 124 10-13(ಖ) 
18 ಖರಾಬು ಖರಾಬು ಕಟೆ, ನಾಗರ 126 ಸ.ನಂ.136, | ಸ.ನಂ. 127 
ಈ — ಸ.ನಂ. ಸ.ನಂ. i ' |2- - 
ಟ್ಟೆ ನಂ.130 | ಸ.ನಂ.125 137 128, 129 2-02(ಖ) 
19 ಕೆ.ಸಿ.ಮಂಜಪ್ಪ ಬಿನ್‌ ಲೇಟ್‌ ಕೆ.ಸಿ.ಮಂಜಪ್ಪ , 127 ಚ ಸ 
ಕೆ.ಚನ್ನಬಸಪ್ಪ ನಂದ್ಯಮ್ಮ “ಈ [ಸನಂ128 | ಭತ 1 | ಸನಂ.126 | ಸನಂ.119 | 2438 | 24-38 
20 ಜಯಮ್ಮ ಕೋಂ ಶಿವಲಿಂಗಪ ಜಯಮ 128/02 | ಖುಷಿ 2-00 2-00 
ಅ ತೆ ಅ ಕ | ಸ.ನಂ. ಸ.ನಂ. ಸ.ನಂ. ಸ.ನಂ. 
ನಂ.129 ನಂ.127 ನಂ.126 ನಂ. 119 17-00 17-00 



























































೨೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
] 2 3 4 5 6 7 8 9 10 1] 
21 ಶಿವಲಿಂಗಪ್ಪ ಬಿನ್‌ ಬಸಪ್ಪ ಶಿವಲಿಂಗಪ್ಪ 128801 ಖುಷಿ ಸ.ನಂ. ಸ.ನಂ. 118 
ಜು ತ್ತ. ಸ KAN ES id ಅಚ 0.17 
128 119 
22 ಎಂ.ಕೆ.ಚಂದ್ರಪ್ಪ ಬಿನ್‌ ಲೇಟ್‌ ಎಂ.ಕೆ.ಚಂದ್ರಪ್ಪ 129 81 ನ ನ ೫೭೬. ? 0-00 0-00 
ಮಿ ಸ.ನಂ. ಸ.ನಂ. ಷ್ಟ - 
ಕರಿಬಸಪ್ಪ, ಎಂ.ಕೆ.ಚಂದ್ರಪ್ಪ ಬಿನ್‌ | ಎಂ.ಕೆ.ಚಂದ್ರಪ್ಪ 129P ಕ |ಸ.ನಂ.130 ಸ.ನಂ.126 j 
ಸು 128 119 9-00 9-00 
ಲೇಟ್‌ ಕರಿಬಸಪ್ಪ 
23 | ಎಸ್‌.ಸಿದ್ದಪ್ಪ ಬಿನ್‌ ಹನುಮಣ್ಣ, ಎಸ್‌.ಸಿದ್ದಪ್ಪ ಬಿನ್‌ 1308] 
ಚನ್ನಬಸಮ್ಮ ಕೋಂ ಲೇಟ್‌ ಹನುಮಣ್ಣ, 130.82 ಖುಷ್ಕಿ 5-00 5-00 
ಚಾ ಚ ಚಟಾ OEE ಸಜ ಕ್ರ SSS (ತಟ sis 400 : “400 
ಬಿನ್‌ ಬೆಳಲಕಟ್ಟೆ ಬಸಪ್ಪ, ಎಸ್‌. | ಬಿ.ಶಿವಲಿಂಗಪ್ಪ ಖುಷ್ಕಿ 129 9-00 9-00 
ಸಿದ್ದಪ್ಪ ಬಿನ್‌ ಹನುಮಣ್ಣ ಸಿದಪ್ಪ ಬಿನ್‌ 
ಬಲ ಣ ಐಲು 
ಹನುಮಣ್ಣ 
24 | ರುದ್ರಪ್ಪ ಬಿನ್‌ ಕರಿಬಸಪ್ಪ ರುದ್ರಪ್ಪ ಬಿನ್‌ 131 ಬ ಸ.ನಂ. ಇ” ಪ 
ವಿಶಾಲಮ್ಮ ಕೋಂ ರುದ್ರಪ್ಪ ಕರಿಬಸಪ್ಪ | 1, pe ಸ.ನಂ.132 | 1] i 3-00 3-00 
ವಿಶಾಲಮ್ಮ 114 
25 ಎಸ್‌.ಬಿ.ಬಾಶ ಬಿನ್‌ ಲೇಟ್‌ ಎಸ್‌.ಬಿ.ಬಾಶ 
ಬಖಾರ್‌ ಸಾಬ್‌ ಸಾಬ್‌ ಜಾನ್‌ ಸಾಬ್‌ ಜಾನ್‌ 
ಬಿನ್‌ ಲೇಟ್‌ ಬಖಾರ್‌ ಸಾಬ್‌ ಬಷೀರ್‌ ಅಹ್ಮದ್‌ ಸನ 
ಸಿನ೦. 
ಬಷೀರ್‌ ಅಹ್ಮದ್‌ ಲೇಟ್‌ ಬಖಾರ್‌ | ಅನ್ನರ್‌ ಸಾಬ್‌ ಖುಷಿ 
ಸನ ಚ 148 “ |ಸನಂ.122| 149, | ಸನಂ.139 | ಸನಂ.151 | 3-00 3-00 
ಸಾಬ್‌, ಅನ್ವರ್‌ ಸಾಬ್‌ ಲೇಟ್‌ ಇಮ್ಮಿಯಾಜ್‌ 150 
ಬಖಾರ್‌ ಸಾಬ್‌, 
ಇಮ್ಮಿಯಾಜ್‌ ಲೇಟ್‌ ಬಖಾರ್‌ 
ಸಾಬ್‌ 
26 ಮಂಜಪ್ಪ ಬಿನ್‌ ನಂದ್ಯಪ್ಪ ಮಂಜಪ್ಪ 14981 ಫಿ 328 3.28 
ಮಹೇಂದ್ರಪ್ಪ ಬಿನ್‌ ತರಿ ನನ ಸನಂ, 147, | ಸ.ನಂ. 150, 
ಸ.ನಂ.148 160, 
ಮಹೇಂದ್ರಪ್ಪ ಬಿನ್‌ ನಂದ್ಯಪ್ಪ ನಂದ್ಯಪ್ಪ 1 149 159 ಸ ಇ 
140 0) 
























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೧೧ 
1 2 3 4 5 6 7 8 9 10 1] 

27 ಹುಸೇನ್‌ ಸಾಬ್‌ ಬಿನ್‌ ಬುಡೇನ್‌ | ಹುಸೇನ್‌ ಸಾಬ್‌ ಬಿನ್‌ 150 

ಜ್‌ ಭಿಡೇಫ್‌ ಕ್‌ ಖುಷ್ಕಿ | ನಂ.148 | ಸನಂ: | ನಂ.149 | ಸರ 152 | 200 | 2-0 
28 | ಕಟ್ಟೆ ಖರಾಬು ಪಂಚಕಟ್ಟೆ ಕಟ್ಟೆ ಖರಾಬು 151 ಶಿ 12 | ಸನಂ. |ಸನಂ.148, | ಸ.ನಂ. 152, | _ 

ತ 488 157 150 121 

ಆ ತಡ ಸಾರ್‌ [ಕಾಕ್‌ 1೨2 | ಖುಷ್ಕಿ [ಸನಂ115,| ನಂ.158] ಸನಂ.150 | ಸನಂ.153 | 11-00 | 11-00 
30 (ಶ್ರೀ.ಶೇಖ್‌ ಬುಡೇಸ್‌ ಸಾಬ್‌ (ಶ್ರೀ.ಶೇಖ್‌ ಬುಡೇಸ್‌ 153 

ಯಾನೆ ಹಜರತ್‌ ಹಯಾಟ್‌ ಅಲಿ, | ಸಾಬ್‌ ಯಾನೆ ಖುಷ್ಕಿ | ತ ತ್ಕಾವರೇಕೊಪ್ಪ hy 

ಫಾದರ್ಪೇಶ್‌ ಬಾಜಾ ಬುಡನ್‌ ೧೦  ಹಜಂತ್‌- ಹಯಾ ೪ | ಸ.ನಂ.121 | ಸ.ನಂ.154 152 ರ್ಳ 2-00 2-00 

ಗುರು ಬಿನ್‌ ನಬೀ ಸಾಬ್‌ ಅಲಿ, 
31 ಸುನಿಲ್‌ ಕುಮಾರ್‌ ಬಿನ್‌ ಸುನಿಲ್‌ ಕುಮಾರ್‌ 154 

ನಾರಾಯಣ್‌ ಶೇಟ್‌ .ಭವಾನಿ ಭವಾನಿ ಶಂಕರ್‌ 154 

ಶಂಕರ್‌ ಸಾಕಮ್ಮ , 154 

ಸಾಕಮ್ಮ ಕೋಂ ಕೆ.ಚಂದ್ರೆಪ್ಪ 154 

ಹೆಜ್‌.ಬೆ.ಮಂಜಪ್ಪ ಷಣ್ಮುಖಪ್ಪ , 154 

ಕೆ.ಚಂದ್ರಪ್ಪ ಬಿನ್‌ ಸಿದ್ದಪ್ಪ ಪಾಂಡುರಂಗ , 154 

ಷಣ್ಮುಖಪ್ಪ ಬಿನ್‌ ಕೆಂಚಪ್ಪ (ಶ್ರೀನಾಥ 154 

ಪಾಂಡುರಂಗ ಬಿನ್‌ ರಾಮಚಂದ್ರ | .ಟಿ.ಆರ್‌.ರವಿ 154 

ವರ್ಣೇಕರ್‌ .ಶ್ರೀನಾಥ ಬಿನ್‌ .ಎಲ್‌.ಬಿ.ದೇವರಾಜ್ಜ 154 

ದೇವೆಂದ್ರಪ್ಪ .ಟಿ.ಆರ್‌. ರವಿ ಬಿನ್‌ | ಎಂ.ಜೆ.ನಂದಿನಿದೇವಿ 154 ಸ ಜೆ 

ಟ.ಕೆ.ರಾಮಾಚಾರ್‌ 154 | ಷಿ | ಸನಂ153 | ನವಿಲೆ ಗಡಿ | 15 139 | ತ್ಯಾವರೇಕೊಪ್ಪ | 60) | 6-00 

ಎಲ್‌.ಬಿ.ದೇವರಾಜ ಬಿನ್‌ ಲಕ್ಕವಳ್ಳಿ 154 ? 

ಬಸಪ್ಪ ಉಷಾ ದೇವಿ ಬಿನ್‌ ನಾಗು 154 

ಬಾಯಿ, ಗೀತಾ ಕೋಂ 154 

ಡಿ.ಕಮಲಪ್ರಭು .ಕೌಶಲ್ಯ ಕೋಂ 154 








ಎಂ. ಪರಮೇಶ್ವರಪ್ಪ 
ಎಂ.ಪಿ.ನಿಜಲಿಂಗಪ್ಪ ಬಿನ್‌ 
ಚನ್ನಬಸಪ್ಪ ಎಂ.ಜೆ. ನಂದಿನಿದೇವಿ 
ಕೋಂ ಲೇಟ್‌ ಜಯದೇವಪ್ಪ 
ಕೆ.ಎಸ್‌. ಹೇಮಲತಾ ಕೋಂ 
ಸಿ.ಡಿ.ಹನುಮಂತಪ್ಪ 












































೨೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 6 7 8 9 10 11 
32 ಎಂ.ಆರ್‌.ನಾಗಪ್ಪ ಬಿನ್‌ ರಾಮಣ್ಣ, | ಎಂ.ಆರ್‌.ನಾಗಪ್ಪ ಬಿನ್‌ 15581 ಖುಷ್ಕಿ 
ಎಂ.ಆರ್‌ .ಹನುಮಂತಪ್ಪ ರಾಮಣ್ಣ 15582 ಖುಷ್ಕಿ ನವಿಲೆ ಗಡಿ, 
ಎಂ.ನಿಂಗಪ್ಪ ಬಿನ್‌ ಮುರುಡಪ್ಪ | ಎಂ.ಆರ್‌.ಹನುಮಂತಪ್ಪ | 155 83 ಖುಷ್ಕಿ 156 (ಚನ್ನಮುಂಬಾ| 161 154 3-00 3-00 
ಎಂ.ನಿಂಗಪ್ಪ ಬಿನ್‌ ಪುರ ಗಡಿ 
ಮುರುಡಪ್ಪ 
33 ಎಂ.ಆರ್‌.ನಾಗಪ್ಪ ಬಿನ್‌ ರಾಮಣ್ಣ, | ಎಂ.ಆರ್‌.ನಾಗಪ್ಪ ಬಿನ್‌ 15681 ಖುಷ್ಕಿ 3-00 3-00 
ಎಂ.ನಿಂಗಪ್ಪ ಬಿನ್‌ ಮುರುಡಪ್ಪ ರಾಮಣ್ಣ ಎಂ.ನಿಂಗಪ್ಪ 15682 | ಖುಷ್ಕಿ 3-00 3-00 
ಇಕ್ಬಾಲ್‌ ಹುಸೇನ್‌ ಬಿನ್‌ ಹಂಜಾ | ಬಿನ್‌ ಮುರುಡಪ್ಪ 15683 ಖುಷ್ಕಿ 2-00 2-00 
ಆಲಿ .ನಂಜುಂಡಪ್ಪ ಬಿನ್‌ ಇಕ್ಬಾಲ್‌ ಹುಸೇನ್‌ 15684 | ಖುಷ್ಕಿ 157 |ಸ.ನಂ.155 100 154 2-00 2-00 
ಮುನಿಯಪ್ಪ ಬಿನ್‌ ಹಂಜಾ ಆಲಿ 
4. ನಂಜುಂಡಪ್ಪ ಬಿನ್‌ 
ಮುನಿಯಪ್ಪ 
34 ಎಸ್‌.ಮೋಹನ್‌ ಬಿನ್‌ ೧.ಎಸ್‌.ಮೋಹನ್‌ 15781 ಖುಷ್ಕಿ 1-00 1-00 
ನಂಜುಂಡಪ್ಪ ಮೀರ್‌ ಮಹದಿ ಬಿನ್‌ ನಂಜುಂಡಪ್ಪ 
ಹುಸೈನ್‌ ಬಿನ್‌ ಜನಾಬ್‌ ಮೀರ್‌ | ೨.ಮೀರ್‌ ಮಹದಿ 15782 
ಹೈದರ್‌ ಹುಸೈನ್‌, ಮೀರ್‌ ಹುಸೈನ್‌, ಮೀರ್‌ 
ಮಹಜರ್‌ ರಜಾ ಬಿನ್‌ ಜನಾಬ್‌ ಮಹಜರ್‌ ರಜಾ 15782 | ಖುಷ್ಕಿ 
ಮೀರ್‌ ಹೈದರ್‌ ಹುಸೈನ್‌, ಮೀರ್‌ ಹೈದರ್‌ 157 P2 | (0-22) 2-00 2-00 
ಮೀರ್‌ ಮನ್ಸೂರ್‌ ಹುಸೈನ್‌ ಬಿನ್‌ | ಹುಸೈನ್‌ 157 P2 ತ 58, 159 ಕ 160 154 
ಜನಾಬ್‌ ಮೀರ್‌ ಹೈದರ್‌ ಮೀರ್‌ ಮನ್ಸೂರ್‌ 15783 |(0-10'/3) 
ಹುಸೈನ್‌ ಮೀರ್‌ ಮುಹೀಬ್‌ ಹುಸೈನ್‌ ಮೀರ್‌ 15784 | ಖುಷ್ಕಿ 
ಹುಸೈನ್‌ ಬಿನ್‌ ಜನಾಬ್‌ ಮೀರ್‌ | ಮುಹೀಬ್‌, ಎಂ. (1-22) 2-00 2-00 
ಹೈದರ್‌ ಹುಸೈನ್‌ ಎಂ.ಈಶ್ವರಪ್ಪ | ಈಶ್ವರಪ್ಪ ಬಿನ್‌ ತರಿ 
ಬಿನ್‌ ಮುರುಡಪ್ಪ ಮುರುಡಪ್ಪ (0-10'/) 








ಎಂ.ಆರ್‌.ಕರಿಯಪ್ಪ ಬಿನ್‌ ರಾಮಣ್ಣ 





ಎಂ.ಆರ್‌.ಕರಿಯಪ್ಪ 
ಬಿನ್‌ ರಾಮಕ್ಟ್ಬಿ 






























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೧೩ 
1 2 3 4 5 6 7 8 9 10 11 
35 ಎಂ.ಎನ್‌.ಅನಂದ ಬಿನ್‌ ಎಂ.ಎನ್‌.ಅನಂದ 158 ಖುಷಿ ಸ.ನಂ. 
೪“ | ಸನಂ.152 ಸ.ನಂ.159 | ಸ.ನಂ. 154 
ನಂಜುಂಡಪ್ಪ ಎ 0 ವು ಹ 8-00 8-00 
36 ಎಸ್‌.ಬಿ.ಬಾಷ ಬಿನ್‌ ಲೇಟ್‌ ಎಸ್‌.ಬಿ. ಬಾಷ 159 ಖುಷ್ಕಿ 
ಬಿನ್‌ ಲೇಟ್‌ ಬಖಾರ್‌ ಸಾಬ್‌ ಬಷೀರ್‌ ಅಹ್ಮದ್‌ 
ನೀರ್‌ ಅಹ್ಮದ್‌ ಬಿನ್‌ ಲೇಟ್‌ ಮಿಯಾಜ್‌ 
RL | ಸ.ನಂ.150 | ಸ.ನಂ.157| ಸ.ನಂ.160 | ಸ.ನಂ.158 | 150 150 
ಬಖಾರ್‌ ಸಾಬ್‌ ಅನ್ವರ್‌ ಸಾಬ್‌ 
ಇಮ್ಬಿಯಾಜ್‌ ಬಿನ್‌ ಲೇಟ್‌ 
ಬಖಾರ್‌ ಸಾಬ್‌ ಅನ್ವರ್‌ ಸಾಬ್‌ 
ಬಿನ್‌ ಲೇಟ್‌ ಬಾಬರ್‌ ಸಾಬ್‌ 
37 | ಬಳಪ್ಪನಮಟ್ಟಿ ಬಳಪ್ಪನಮಟ್ಟಿ 160 7-22 (ಖ) 
38 ಎಸ್‌.ಎ.ರಂಗನಾಥ ಬಿನ್‌ ಅಣ್ಣಪ್ಪ | ಎಸ್‌.ಎ.ರಂಗನಾಥ 161 ಖುಷ್ಕಿ ಚನ್ನ 162 7-31 23-00 
ಬಿನ್‌ ಅಣ್ಣಪ್ಪ 160 ಮುಂಬಾ 163, 164 155 
ಪುರ ಗಡಿ 
39 ದಾಸರ ಕಟ್ಟೆ ದಾಸರ ಕಟ್ಟೆ 162 ಚನ್ನಮುಂಬಾ 1-00(ಖ) 
163 ಪುರ ಗಡಿ 163 161 
40 ಎಸ್‌.ಎ.ರಂಗನಾಥ ಬಿನ್‌ ಅಣ್ಣಪ್ಪ | ಎಸ್‌.ಎ.ರಂಗನಾಥ 163 ತರಿ ಚನ್ನ 2-08 3-00 
ಬಿನ್‌ ಅಣ್ಣಪ್ಪ 164 ಮುಂಬಾ 166, ಕೆರೆ 161 
ಪುರ ಗಡಿ 
4] ಎಸ್‌.ಎ.ರಂಗನಾಥ ಬಿನ್‌ ಪ, | ಎಸ್‌.ಎ.ರಂಗನಾಥ 164 ತರಿ 3-13 4-00 
RE 1 ಸಸ 165 | ಸ.ನಂ.163 | 166,86 | 160 
ಬಿನ್‌ ಅಣ್ಣಪ್ಪ 
42 |ಕೆ.ರವಿಂದ್ರ ಬಿನ್‌ ಲೇಟ್‌ ಕೆ.ರವಿಂದ್ರ 165 ಖುಷ್ಕಿ ಸ.ನಂ. 2-09 3-00 
ಶಂಕರನಾರಾಯಣ 149 160, 166, ಕೆರೆ 160 
164 
43 ಸರ್ಕಾರಿ ಬಂಜರು ಸರ್ಕಾರಿ ಬಂಜರು 167 ಖುಷ್ಟಿ 2-38 7-00 































































































೨೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 6 7 8 9 10 11 
44 | M/sಮಲ್ದಾಡ್‌ ಕ್ಲೇ ಪ್ರಾಡಕ್ಟ್‌ 179 ಖುಷ್ಕಿ | ಚನ್ನಮುಂಬಾ ್ವ್ಞ ಚನ್ನಮುಂಬಾ | ಚನ್ನಮುಂಬಾ | 6-14 10-23 

Re) ಣು ಸ ಸ ೦ಗ Ki Gy 
ಹಂಚಿನ ಕಾರಾನೆ ಮತ್ತು ಹಂಚಿನ ಕಾರಖಾನೆ ಪುರ ಪುರ ಪುರ 0-05(ಖ) 
ಥಾಮಸ್‌ ಮ್ರಾನಜಿಂಗ್‌ ಡೈರೆಕ್ಟರ್‌ ಸ.ನಂ.05 [ಕ ಸ.ನಂ.05 ಸ.ನಂ.10 
ಗಾಮ : ತೆವರೆಚಟ್ಟನಹಳ್ಳಿ 
01 ಗಂಗಮ್ಮ ಕೋಂ ನಂದ್ಯಪ್ಪ ಗಂಗಮ್ಮ ಕೋಂ 84/1 ಖುಷ್ಕಿ 84/2 83/2 ಮತ್ತೋಡು | 85/1, 2 4-28 ೨-11 
ನಂದ್ಯಪ್ಪ ಕರಿಬಸಪ್ಪ ಗಡಿ 
ಬಿನ್‌. ಹನುಮಂತಪ್ಪ 
02 | ಕರಿಬಸಪ್ಪ ಬಿನ್‌ ಹನುಮಂತಪ್ಪ | ಕರಿಬಸಪ್ಪ ಬಿನ್‌ 84/2 ಖುಷ್ಕಿ 99 841 | ಮತ್ತೋಡು | ಸ.ನಂ 85/14, | 4-29 3-12 
ಹನುಮಂತಪ್ಪ ಗಡಿ 180 
ಗಂಗಮ್ಮ ಕೋಂ 
ನಂದಪ್ಪ 
03 ಹೊನ್ನತಮ್ಮ ದೇವರು ಕನ್ಹಿನಿಯರ್‌ 95 ಖುಷ್ಕಿ 96/1 7] 85 7 ಗ 12-00 
-L1/ಖ 
04 ಹೆಚ್‌.ಪ್ರಕಾಶಪ್ಪ ಬಿನ್‌ ಹೆಚ್‌.ಪ್ರಕಾಶಪ್ಪ 96/1 ಖುಷ್ಕಿ 96/2 86 97 88 ೨-೦3 10-00 
ವೀರಭದ್ರಪ್ಪ, .ಹೆಚ್‌. ವೀರೇಶ್‌ | ಹೆಜ್‌.ವೀರೇಶ್‌ 0-07 ಖ 
ಬಿನ್‌ ವೀರಭದ್ರಪ್ಪ 
05 ಟಿ.ಇ.ಲಿಂಗರಾಜಯ್ಯ ಬಿನ್‌ ಟಿ.ಇ.ಲಿಂಗರಾಜಯ್ಯ 96/2801 ಖುಷ್ಕಿ 95 ೦0/2 97 88 2-12 3-00 
ಟಿ.ವಿ. ಈಶ್ವರಯ್ಯ ಬಿನ್‌ ಟಿ.ವಿ. ಈಶ್ವರಯ್ಯ 
ಟಿ.ಇ.ಲಿಂಗರಾಜಯ್ಯ ಬಿನ್‌ ಟಿ.ಇ.ಲಿಂಗರಾಜಯ್ಯ 1-00 
ಟಿ.ವಿ.ಈಶ್ವರಯ್ಯ ಬಿನ್‌ ಟಿ.ವಿ.ಈಶ್ವರಯ್ಯ 96/2802 0-37 
ಟಿ.ಇ.ಶಿವಕುಮಾರ್‌ ಬಿನ್‌ ಟಿ.ಇ.ಶಿವಕುಮಾರ್‌ 1-00 
ಟಿ.ವಿ. ಈಶ್ವರಯ್ಯ ಬಿನ್‌ ಟಿ.ವಿ.ಈಶ್ವರಯ್ಯ | 96/2P3 0-36 
ಟಿ.ಇ.ಶಿವಕುಮಾರ್‌ ಬಿನ್‌ ಟಿ.ಇ.ಶಿವಕುಮಾರ್‌ 1-00 
ಟಿ.ವಿ.ಈಶ್ವರಯ್ಯ ಬಿನ್‌ ಟಿ.ವಿ.ಈಶ್ವರಯ್ಯ 96/2804 0-36 1-00 
ಟಿ.ಇ.ಶಿವಕುಮಾರ್‌ ಬಿನ್‌ ಟಿ.ಇ.ಶಿವಕುಮಾರ್‌ 0-38 
ಟಿ.ವಿ.ಈಶ್ವರಯ್ಯ ಎ.ವಿ.ನಾಗರಾಜ್‌ | ಬಿನ್‌ ಟಿ.ವಿ.ಈಶ್ವರಯ್ಯ | 96/2P5 1-00 
ಬಿನ್‌ ದಿ:ವೀರಬಸಪ್ಪ ಎ.ವಿ.ನಾಗರಾಜ್‌ 0-13 
ಎ.ವಿ. ಶಿವಾನಂದ ಬಿನ್‌ ಎ.ವಿ.ಶಿವಾನಂದ 96/2P6 0-13 1-00 
ದಿ:ವೀರಬಸಪ್ಪ ಎ.ವಿ.ನಾಗರಾಜ್‌ ಎ.ವಿ.ನಾಗರಾಜ್‌ ಬಿನ್‌ | 96/2006 1-00 
ಬಿನ್‌ ದಿ:ವೀರಬಸಪ್ಪ ದಿ:ವೀರಬಸಪ್ಪ 96/2897 1-00 
ಎ.ವಿ.ಶಿವಾನಂದ ಬಿನ್‌ ಎ.ವಿ.ಶಿವಾನಂದ ಬಿನ್‌ 1-00 
ದಿ:ವೀರಬಸಪ್ಪ ದಿ:ವೀರಬಸಪ್ಪ 96/2808 1-00 
ಟಿ.ಇ.ಲಿಂಗರಾಜಯ್ಯ ಬಿನ್‌ ಟಿ.ಇ.ಲಿಂಗರಾಜಯ್ಯ 2-12 
ಟಿ.ವಿ.ಈಶ್ತರಯ ಬಿನ್‌ ಟಿ.ವಿ.ಈಶ್ತರಯ್ದ | 96/2P9 10-37 3-00 







































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೧೫ 
1 2 3 4 5 6 7 8 9 10 11 
06 ಹುಲ್ಲುಬನ್ನಿ ಹರಾಜ ಹುಲ್ಲುಬನ್ನಿ ಹರಾಜ 97 - 182 86 85 96 6-12 ಖ | ಸ.ನಂ 182 
07 ಚನ್ನಮ್ಮ ಕೋಂ ದಿ: ಕಾಡವೀರಯ್ಯ | ಚನ್ನಮ್ಮ 180/p ತರಿ 98 85 84, 99 181 1-00 1-00 
ಕೆ.ಲಿಂಗಯ್ಯ ಬಿನ್‌ ದಿ: ಕೆ.ಲಿಂಗಯ್ಯ 
ಕಾಡವೀರಯ್ತ 
08 ಕೆ.ಚನ್ನಬಸಯ್ಯ ಬಿನ್‌ ದಿ: ಕೆ.ಚನ್ನಬಸಯ್ಯ ಬಿನ್‌ 18081 ತರಿ 98 85 84, 99 181 0-20 1-00 
ಕಾಡವೀರಯ್ವ ದಿ: ಕಾಡವೀರಯ್ಯ 
09 ಕೆ.ಚನ್ನಯ್ಯ ಬಿನ್‌ ದಿ: ಕೆ.ಚನ್ನಯ್ಯ ಬಿನ್‌ ದಿ: 180 82 ತರಿ ೦8 85 84 99 181 0-20 1-00 
ಕಾಡವೀರಯ್ತ ಕಾಡವೀರಯ್ವ 
10 ಟಿ.ವಿ.ಈಶ್ವರಯ್ಯ ಬಿನ್‌ ಟಿ.ವಿ.ಈಶ್ವರಯ್ಯ ಬಿನ್‌ 181 ತರಿ 98 182 180 95 2-00 3-00 
ವೀರಪ್ಪಯ್ತ ವೀರಪ್ಪಯ್ತ 0-34ಖ 
11 ಮಲ್ಲಪ ಬಿನ್‌ ಮುರುಡಪ್ಪ ಮಲ್ಲಪ ಬಿನ್‌ 1820 ಖುಷ್ಕಿ 181 97 85 96 1-00 1-00 
ಮುರುಡಪ್ಪ 
12 ಎ.ಎನ್‌.ಕಿರಣ್‌ ಕುಮಾರ್‌, ಟಿ.ಕೆ. | ಎ.ಎನ್‌.ಕಿರಣ್‌ 18201 ತರಿ 81 97 85 96 0 -35 1-00 
ರಾಜಶೇಖರ ಬಿನ್‌ ದಿ:ಕರಿಬಸಪ್ಪ ಕುಮಾರ್‌ 
ಟಿ.ಕೆ.ವೇದಮೂರ್ತಿ ಬಿನ್‌ ಟಿ.ಕೆ. ರಾಜಶೇಖರ 18281 | ಖುಷ್ಕಿ 0-02% 
ದಿ:ಕರಿಬಸಪ್ಪ ಟಿ.ಕೆ.ವೇದಮೂರ್ತಿ 
18281 0-02% 
ಒಟ್ಟು 41-193 
8-00(ಖ) 
ಗ್ರಾಮ: ನವುಲೆ 
1 | ರಾಜಗೋಪಾಲ ಬಿನ್‌ ಎನ್‌.ಎಸ್‌. | ರಾಜಗೋಪಾಲ ಬಿನ್‌ ಸೌಳಂಗ 4-13 
ಸ.ನಂ. ಚನ್ನಮುಂಬಾ 
ಗಿರಿಮಾಜಿ ಲೇಟ್‌ ಎನ್‌.ಎಸ್‌. 93/1 ಖುಷ್ಕಿ ಗಡಿ ಸ.ನಂ.94 0-02 (ಖ) 9-00 
100 ಪುರ ಗಡಿ 
ಗಿರಿಮಾಜಿ 














೨೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 6 7 8 9 10 11 
೫ ವೈ.ಸರೋಜಿನಿ ಕೋಂ ಪಿ. ವೈ.ಸರೋಜಿನಿ 

ನಾರಾಯಣ, ನಿರ್ಮಲ ಬಿನ್‌ ಹನುಮಂತಪ್ಪ 

ಹನುಮಂತಪ್ಪ ಹನುಮಂತಪ್ಪ ಬಿನ್‌ | ದೇವೇಂದ್ರಪ್ಪ 

ಮಲ್ಲಪ್ಪ ದೇವೇಂದ್ರಪ್ಪ ಬಿನ್‌ ಹಾಲೇಶಪ್ಪ ಮಲ್ಲಪ್ಪ 

ಮಲ್ಲಪ್ಪ ಸಿ.ವಿ ಸತ್ಯನಾರಾಯಣ 

ಹಾಲೇಶಪ್ಪ ಬಿನ್‌ ಮಲ್ಲಪ್ಪ ಮೇರಿ ಹೆಚ್‌.ಜಗದೀಶ ಬಿನ್‌ 

ಕೋಂ ಪಿ.ವಿ. ಜಾರ್ಜ್‌ ಲೇಟ್‌. 

ಗೀತಾ ಬಿನ್‌ ಶಂಕರಯ್ಯ ಹೆಚ್‌.ಬಸವರಾಜಪ್ಪ 

ಹನುಮಂತಪ್ಪ ಬಿನ್‌ ನಾಗಪ್ಪ ಮಂಜುಳಾ ಬಾಯಿ 

ಹೆಚ್‌.ಮಲ್ಲಪ್ಪ ಬಿನ್‌ ಗಂಗಪ್ಪ ಕೋಂ ಲೇಟ್‌ 

ಸಿ.ವಿ.ಸತ್ಯನಾರಾಯಣ ಬಿನ್‌ ಸಿ.ಎಲ್‌. | ಬಿ.ಪ್ರಕಾಶ್‌ರಾವ್‌ 

ವೆಂಕಟಸ್ವಾಮಿ ಕೆ. ಸಣ್ಣಬಸಪ್ಪ ಬಿ.ಮಹೇಂದ್ರ ರಾವ್‌ 

ಬಿನ್‌ದುಂದ್ಯಪ್ಪ ಹನುಮಂತಕ್ಕ ಕೋಂ | ಬಿನ್‌ ಲೇಟ್‌ 

ಹನುಮಂತಪ್ಪ ಹೆಚ್‌.ಮಂಜುನಾಥ ಬಿ.ಸಿ.ಭೈರೋಜಿರಾವ್‌ 

ಬಿನ್‌ ಹಾಲಪ್ಪ ಹೆಚ್‌.ಜಗದೀಶ ಬಿನ್‌ | ಬಿ.ಮಮತಾ ಬಾಯಿ 

ಲೇಟ್‌. ಹೆಚ್‌.ಬಸವರಾಜಪ್ಪ ಕೋಂ ಬಿ.ಸುರೇಶ್‌ 

ಎಂ.ದೇವೇಂದ್ರಪ್ಪ ಬಿನ್‌ ಲೇಟ್‌. ರಾವ್‌ 

ಎಂ.ರುದ್ರಪ್ಪ ಚು ಕ್ರಪ್ಪ ಬಿನ್‌ ಬಿ.ಸುಮಿತ್ರ ಬಾಯಿ ಶು A | 
ಲೇಟ್‌. ಉಜ್ಜನಪ್ಪ ಮಂಜುಳಾ ಕೋಂ 93/24 ಖುಷ್ಕಿ ಸ.ನಂ.100 | ಸೌಳಂಗ ಗಡಿ ಪರ ಸಔ ಸ.ನಂ.94 5-16 3-16 
ಬಾಯಿ ಕೋಂ ಲೇಟ್‌ ಕೆ. ಮಹದೇವರಾವ್‌ ಸ 





ಬಿ.ಪ್ರಕಾಶ್‌ರಾವ್‌ ಬಿ.ಮಹೇಂದ್ರ 
ರಾವ್‌ ಬಿನ್‌ ಲೇಟ್‌ 
ಬಿ.ಸಿ.ಭೈರೋಜಿರಾವ್‌ ಬಿ.ಮಮತಾ 
ಬಾಯಿ ಕೋಂ ಬಿ.ಸುರೇಶ್‌ ರಾವ್‌ 
ಬಿ.ಸುಮಿತ್ರ ಬಾಯಿ ಕೋಂ 
ಕೆ.ಮಹದೇವರಾವ್‌ 

ಬಿ.ನಾಗರಾಜ ಬಿನ್‌ ಬಿ.ಸಿ. 
ಭೈರೋಜಿರಾವ್‌, ಬಿ.ಸುಭಾಷ್‌ 
ರಾವ್‌ ಬಿನ ಲೇ.ಬಿ.ಸಿ.ಭೈರೋಜಿರಾವ್‌ 
ಬಿ.ಶೋಭಾ ಬಾಯಿ ಕೋಂ 
ವಿನೋದ್‌ ಕುಮಾರ್‌ ದಶರಥರಾವ್‌ 
ಬಿನ್‌ ಬಿ.ಸಿ.ಭೈರೋಜಿ ರಾವ್‌ 
B.ಭಾರತಿ ಬಾಯಿ ಕೋಂ 
ಎಸ್‌.ಉಮೇಶ್‌ ರಾವ್‌ ಬಿ.ರಾಜಾರಾಂ 
ಬಿನ್‌ ಲೇಟ್‌ ಬಿ.ಸಿ. ಭೈರೋಜಿರಾವ್‌ 
ಬಿ.ವನಜಾಕ್ಷಿ ಬಾಯಿ ಕೋಂ 
ಮುಕುಂದರಾವ್‌ 





ಬಿ.ನಾಗರಾಜ ಬಿನ್‌ 
ಬಿ.ಸಿ.ಭೈರೋಜಿರಾವ್‌ 
ಬಿ.ಸುಭಾಷ್‌ ರಾವ್‌ ಬಿನ್‌ 
ಲೇ.ಬಿ.ಸಿ.ಭೈರೋಜಿ 
ರಾವ್‌ 

ಬಿ. ಶೋಭಾ ಬಾಯಿ 
ಕೋಂ ವಿನೋದ್‌ ರಾವ್‌ 
ದಶರಥರಾವ್‌ ಬಿನ್‌ 
ಬಿ.ಸಿ.ಭೈರೋಜಿ ರಾವ್‌ 
B.ಭಾರತಿ ಬಾಯಿ ಕೋಂ 
ಎಸ್‌.ಉಮೇಶ್‌ ರಾವ್‌ 
ಬಿ.ರಾಜಾರಾಂ ಬಿನ್‌ 
ಲೇಟ್‌ 
ಬಿ.ಸಿ.ಭೈರೋಜಿರಾವ್‌ 
ಬಿ.ವನಜಾಕ್ಷಿ ಬಾಯಿ 
ಕೋಂ ಮುಕುಂದರಾವ್‌ 












































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೧೭ 
1 2 3 4 5 6 7 8 9 10 11 
3 ಹೆಚ್‌.ಮಂಜುನಾಥ ಶೆಟ್ಟಿ ಸಹ್ಯಾದ್ರಿ ಹೆಚ್‌.ಮಂಜುನಾಥ 
ಡೈರಿ ಮ್ಯಾನೇಜರ್‌. ಬಿ.ಜಿ ಶೆಟ್ಟಿ 
ನಾಗರಾಜ್‌ ಬಿನ್‌ ಬಿ.ಜಿ.ಬಸಪ್ಪ ಬಿ.ಜಿ.ನಾಗರಾಜ್‌ 
ಕರಿಬಸಪ್ಪ ಬಿನ್‌ ತಿಮ್ಮಪ್ಪ ಕರಿಬಸಪ್ಪ ಬಿನ್‌ 
ಎಸ್‌.ಸಿದ್ದ ರಾಮಪ್ಪ ಬಿನ್‌ ಬಸಪ್ಪ, | ತಿಮ್ಮಪ್ಪ 
ಚಿಕ್ಕ ಗಂಗೂರು.ಜಿ.ಶಿವಮೂರ್ತಿ ಎಸ್‌.ಸಿದ್ದ ರಾಮಪ್ಪ 
ಬಿನ್‌ ಈಶ್ವರಪ್ಪ ದುಮ್ಮಪ್ಪ ಬಿನ್‌ ಬಿ. ಬರ್ಮೇಗೌಡ 
ಆನೆಪ, ಎಸ್‌.ಆರ್‌. ಸರಸ್ತತಿ ಬಿನ್‌ ಸೌಳಂಗ ಚನ್ನಮುಂಬಾ 2-00 
ME 93/2B ಸ.ನಂ.100 |” | ಸ.ನಂ.94 
ರಾಮಪ್ಪ — ಗಡಿ ಪುರ ಗಡಿ (ಖರಾಬು) ದ 
ಬಿ.ಪಾಪಯ್ಯ ಬಿನ್‌ ರಾಮಚಂದ್ರಪ್ಪ 
ಕೆ.ಟಿ.ಕೃಷ್ಣಮೂರ್ತಿ ಬಿನ್‌ 
ಣಿ 
ಕೆ.ತಿಮ್ಮಪ್ಪ ಎಸ್‌. ನಾರಾಯಣಪ್ಪ 
ಬಿನ್‌ ಜೀವೇಶಪ್ಪ 
ಬಿ.ಭರಮಗೌಡ ಬಿನ್‌ ಸಿದ್ದಪ್ಪ ಪಿ. 
ಹೇಮಾವತಿ ಕೋಂ ಪಿ. 
ಕೃಷ್ಣಮೂರ್ತಿ. 
4 ಎಸ್‌.ಕೆ.ಲಿಂಗರಾಜು ಬಿನ್‌ ಎಸ್‌.ಕೆ.ಲಿಂಗರಾಜು 
ನೀಲಕಂಠ, ರೂಪ ಕೋಂ 
ಹೇಮಂತ, ದೊಡ್ಡಪ್ಪ ಬಿನ್‌ ರೂಪ ಖುಷ್ಕಿ ಸ.ನಂ, 95 
ಸ.ನಂ. ಕೆ 
ಕೆಂಚಪ್ಪ ಬಿ.ಪರಮೇಶ್ವರಪ್ಪ ಬಿನ್‌ 94/11/11 ಸ.ನಂ.99 | ಸ.ನಂ.95 ಸ.ನಂ.93 | 08 0-36 0-53 
ಶಂಕರಪ್ಪ ಡಿ. ಪರಮೇಶ್ವರಪ್ಪ ದೊಡ್ಡ: ಪ್ಪ 0-24 ಐ 
ಬಿನ್‌ ವೀರಪ್ಪ ರೇಣುಕಮ್ಮ ಕೋಂ 
ವಾಸಪ್ಪ ರೇಣುಕಮ್ಮ 
5 ಅಬುಲ್‌ ಹಫೀಜ್‌ ಅನ್ಹಾರಿ ಬಿನ್‌ | ಅಬುಲ್‌ ಹಫೀಜ್‌ ಖುಷಿ 0-21 0-31 
ಧ್‌ ಖಿ ಬ ರತ್‌ 94/1೩/18 ಗ | ಸುನಂ.99 | ಸನಂ95 | ಸ.ನಂ.93 | ಸ.ನಂ.95,98 
ಲೇಟ್‌ ಅಬ್ದುಲ್‌ ಅಜೀಜ್‌ ಅನ್ಹಾರಿ | ಅನ್ಹಾರಿ 












































೨೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
] 2 3 4 5 6 7 8 9 10 11 
6 ಬಿ.ಸತ್ಯನಾರಾಯಣ ಯಾನೆ ಜಿ.ಎಸ್‌.ಕಾಂತರಾಜ (| 94/12 | ಖುಷ್ಕಿ | ಸ.ನಂ.99 | ಸನಂ95 | ಸನಂ93 | ಸ.ನಂ.95, 98 | 1-19 0-92 
ಸತ್ಯಪ್ಪ ಬಿನ್‌ ಭೂಷಿನ್‌ ಬಿನ್‌ ಶಿವಲಿಂಗ 0-10 
ಧನಲಕ್ಷ್ಮಮ್ಮ ಕೊಂ ಧನುಜಾ (ಖರಾಬು) 





ನಾಯಕ್‌ 

ಡಿ.ರವಿಂದ್ರ ಮೈ.ಗಾ ತಾಯಿ 
ಧನಲಕ್ಷ್ಮಮ್ಮ 

ಓಂಪ್ರಕಾಶ್‌ ಬಿನ್‌ ರತ್ನಬಾಯಿ 
ಜಿ.ಎಸ್‌. ಕಾಂತರಾಜ ಬಿನ್‌ 
ಶಿವಲಿಂಗಪ್ಪ, 

ಬಸವ ರಾಜಪ್ಪ ಬಿನ್‌ ಬಸಪ್ಪ 
ಪಿ.ರುದ್ರಪ್ಪ, ವೈ.ಪಿ. 
ಪರಮೇಶ್ವರಪ್ಪ ಬಿನ್‌ ವೀರಪ್ಪ 
ಎಸ್‌.ವಿ. ಕರಿಬಸಪ್ಪ ಬಿನ್‌ ವೀರಪ್ಪ 
ಎಂ.ಎಸ್‌. ಹಾಲೇಶ್‌ ಸ್ವಾಮಿ ಬಿನ್‌ 
ಕೆ.ಎನ್‌. ಶಿವಾನಂದಪ್ಪ 
ಸಿ.ರಾಜಪ್ಪ ಬಿನ್‌ ಬಸಪ್ಪ 
ಯಫ್ಲೇಶ್ವರಪ್ಪ ಬಿನ್‌ ಮಲ್ಲಪ್ಪ 
ಮಂಜಪ್ಪ ಬಿನ್‌ ಚನ್ನಬಸಪ್ಪ 
ಎಸ್‌. ರಾಮಕೃಷ್ಣ ಪ್ಪ ಬಿನ್‌ 
ಹನುಮಂತಪ್ಪ 

ಎಸ್‌. ರೇವಣಪ್ಪ ಬಿನ್‌ ಬಸಪ್ಪ, 
ಡಿ.ರಾಜೇಂದ್ರ ಕುಮಾರ್‌ ಬಿನ್‌ 
ಜೆ.ಡಿ.ನಾಯಕ ಬಿ. ಮುರುಡಪ್ಪ 
ಬಿನ್‌ ಬಸಪ್ಪ ಎಸ್‌. ಚಂದ್ರ- 
ಶೇಖರಪ್ಪ ಬಿನ್‌ ಹಾಲಪ್ಪ 
ಬಿ.ಎ.ಸುರೇಶ್‌ ಬಿನ್‌ ಬಿ. ಆನಂದ 
ಶೆಟ್ಟಿ ಸಿ.ಆರ್‌ .ಜೀವೇಶಪ್ಪ ಬಿನ್‌ 
ರಾಮಣ್ಣ (0-01-06) 
ಹೆಚ್‌.ಬಸವರಾಜಪ್ಪ ಬಿನ್‌ 
ಮಲ್ಲೇಶಪ್ಪ (0-01-08) 





ಬಸವರಾಜಪ್ಪ ಬಿನ್‌ 


ಕಾಣದಾ 
ಅರತ 





















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೧೯ 
1 2 3 4 5 6 7 8 9 10 1] 
07 | ಜಿ.ಹೆಚ್‌.ಭೊಜರಾಜಪ್ಪ ಬಿನ್‌ ಉಷಾ ಆರ್‌. ಸ.ನಂ. ಸ.ನಂ. 0-012 

; ಹೆ 94/13 | ಖುಷಿ ಸ.ನಂ.95 | ಸ.ನಂ.93 0-02 
ಹನುಮಪ್ಪ ಕಟಾವರ್ಕರ್‌ 89. | 33 ಸ 95, 98 
08 | ರುದ್ರೇಶಪ್ಪ ಬಿನ್‌ ವೀರಪ್ಪ ರುದ್ರೇಶಪ್ಪ ಸ.ನಂ. ಸ.ನಂ.95, | 0-01/ 
ಜು ಸ್ಟ ಕಫ 941144 | ಖುಖ್ಕ | [ನಂ.95 | ಸನಂ93 | ನ | 0-02 
ಘ 99 98 
09 | ಡಿ.ಮುರಿಗೆಪ್ಪ ಬಿನ್‌ ಶಿವಪ ಡಿ.ಮುರಿಗೆಪ ಸ.ನಂ. ಸ.ನಂ.95, 0-02 
ಜು ಇ ಆ 94/15 | ಖುಷ್ಕಿ | ೫ | ಸನಂ95 | ಸನಂ.93 | 0-02 
99 98 
10 | ಬಿ.ವೈ. ಜೈಕುಮಾರ್‌ ಬಿನ್‌ ಬಿ.ವೈ.ಜೈಕುಮಾರ್‌ ಸ.ನಂ. ಸ.ನಂ.95, | 0-02 
ಹ ಆ ಜೃಕುಮಾರ್‌ | AAG | ಖುಷ್ಕಿ | | ಸನಂ95 | ಸನಂ | 0-02 
ಬಿ.ವೈ.ಬಸವನಗೌಡ 99 98 
11 | ಹೆಚ್‌.ಬಿ.ಶಿವಲಿಂಗಮೂರ್ತಿ ಬಿನ್‌ ಹೆಚ್‌.ಬಿ.ಶಿವಲಿಂಗ ಸ.ನಂ. ಸ.ನಂ.95, 0-04 
ಹೆಚ್‌.ಎನ್‌.ಬಸಪ್ಪ ವ 94/1A7 | ಖುಷ್ಕಿ 09 ಸ.ನಂ.95 | ಸ.ನಂ.93 08 0-04 
12 | ಟಿ.ಜಿ.ಮಲ್ಲೇಶಪ್ಪ ಬಿನ್‌ ಸಿದ್ದಬಸಪ್ಪ | ಟಿ.ಜಿ.ಮಲ್ಲೇಶಪ್ಪ 94/181 | ಖುಷ್ಕಿ | ಸ.ನಂ.99 | ಸನಂ95 | ಸ.ನಂ.93 | ಸ.ನಂ.95, | 2-11 4 |... 2-22 
(0-10-10) ನಾಗರತ್ನ ಜಿನ್‌ 98 0-16 
ನಾಗರತ್ತ ಬಿನ್‌ ಪರಮೇಶ್ತರಪ ಎಸ್‌.ಅಶೋಕ ಖರಾಬು) 
ಸ್ನ ಬರಳು 
(0-10-10) ಡಿ. ಎಸ್‌.ಅಶೋಕ ಎಂ.ವೀರಭದ್ರಪ್ಪ 
ಎಂ.ವೀರಭದ್ರಪ್ಪ ಬಿನ್‌ ರುದ್ರಪ್ಪ | ಹೆಚ್‌.ಮಂಜುನಾಥ 
ಹೆಚ್‌.ಮಂಜುನಾಥ ಶೆಟ್ಟಿ ಬಿನ್‌ ಶೆಟ್ಟಿ 





ಹನುಮಂತ ಶೆಟ್ಟಿ (0-10-10) 
ಬಿ.ಹೆಚ್‌.ಗುಡುದಪ್ಪ ಬಿನ್‌ ಬಸಪ್ಪ 
(0-10-10) 
ಹೆಚ್‌.ಬಿ.ಹನುಮಂತಪ್ಪ ಬಿನ್‌ 
ಭೀಮಣ್ಣ (0-10-10) 

ಎ.ಚಿಕ್ಕಪ್ಪ ಬಿನ್‌ ಸಂಗಪ್ಪ (0-10- 
10) ಮಂಜುಳಾದೇವಿ ಕೋಂ 
ಪುಂಡಲಿಕರಾವ್‌ (0-10-10) 
ಬಿ.ಚನ್ನಪ್ಪ ಬಿನ್‌ ಬಸಲಿಂಗಪ್ಪ (0- 
11-00) 





ಬಿ.ಹೆಚ್‌.ಗುಡುದಪ್ಪ 


ಹೆಚ್‌.ಬಿ.ಹನುಮಂತಪ್ಪ 
ಎ.ಚಿಕ್ಕಪ್ಪ ಬಿನ್‌ 
ಸಂಗಪ್ಪ 


ಮಂಜುಳಾದೇವಿ 
ಬಿ.ಚನ್ನಪ್ಪ 












































೨೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 ೨ 6 7 8 9 10 11 
13 | ಟಿ.ಚಿಕ್ಕಶೆಟ್ಟಿ ಬಿನ್‌ ಕಮ್ಮಯ್ಯ ಟಿ.ಚಿಕ್ಕಶೆಟ್ಟಿ ಬಿನ್‌ ಖುಷ್ಕಿ ಡಿ ಚ ಡು ಸ.ನಂ.95, 0-12 % 0-12 

ಕಮ್ಮಯ್ಯ (94/010) ಸ.ನಂ.99 | ಸ.ನಂ.95 | ಸ.ನಂ.93 98 
14 ಹೆಚ್‌.ಮಂಜುನಾಥಶೆಟ್ಟಿ 94/2 ದ ಸ.ನಂ.99 | ಸ.ನಂ.95 | ಸ.ನಂ.93 ಸ.ನಂ.95, 1-00 ದ 
ಬಿ.ಪಾಪಯ್ಯ ಬಿನ್‌ ರಾಮಚಂದ್ರಪ್ಪ | ಹೆಚ್‌.ಮಂಜುನಾಥಶೆಟ್ಟಿ ೦98 
ಪಿ.ಹೇಮಾವತಿ ಕೋಂ ಬಿನ್‌ ಹೆಚ್‌.ಎಸ್‌ 
ಪಿ. ಷ್ಣ ಮೂರ್ತಿ ಹನುಮಂತಪ್ಪ 
-ಎಸ್‌.ನಾರಾಯಣಷಪ್ಪ ಬಿನ್‌ ಬಿ.ಪಾಪಯ್ಯ 
ಜೀವೇಶಪ್ಪ 
15 ಡಿ.ಎಸ್‌.ಮಮತಾ ಬಿನ್‌ ಡಿ.ಎಸ್‌.ಮಮತಾ 99/1 ಖುಷ್ಕಿ ಸ.ನಂ. ಸ.ನಂ. ಸ.ನಂ. 100 | ಸ.ನಂ. 98 0-11 5-41 
ಎಂ.ಜಿ.ಶಾಂತವೀರಪ್ಪ ಡಿ.ಬಿ.ಪ್ರಸನ್ನ 99/8, 99/2 0-11 
ಡಿ.ಬಿ.ಪ್ರಸನ್ನ ಬಿನ್‌ ಬಿ.ಜಿ.ಇಂದ್ರಮ್ಮ 99/9 1-00 
ಡಿ.ಜಿ.ಬಸವನಗೌಡ ಡಿ.ಜಿ.ವೀರಪ್ಪ ಬಿನ್‌ 0-20 
ಬಿ.ಜಿ.ಇಂದ್ರಮ್ಮ ಕೋಂ ಬೆನಕಪ್ಪ ಹೊರಟ್ಟಿ 0-11 
ಡಿ.ಜಿ.ಬಸವನಗೌಡ ಭೀಮಪ್ಪ, ಜಿ.ಶಾಂತಪ್ಪ 0-11 
ಡಿ.ಜಿ. ವೀರಪ್ಪ ಬಿನ್‌ ಬೆನಕಪ್ಪ ಎಂ.ಆರ್‌.ಹನುಮಂತಪ್ಪ 0-04 
ಹೊರಟ್ಟಿ ಭೀಮಪ್ಪ ಜಿ.ಶಾಂತಪ್ಪ ಎಂ.ಆರ್‌.ಕರಿಯಪ್ಪ 0-02 
ಬಿನ್‌ ಮಲ್ಲಪ್ಪ ಜಿ.ಎಸ್‌.ನಾಗರಾಜ 0-11 
ಎಂ.ಆರ್‌.ಹನುಮಂತಪ್ಪ ಬಿನ್‌ ಎಂ.ಬಿ.ವಿಜಯ ದ 
ರಾಮಪ್ಪ ಎಂ.ಆರ್‌.ಕರಿಯಪ್ಪ ಬಿನ್‌ | ಕುಮಾರ್‌ 3-01 





ರಾಮಪ್ಪ ಜಿ.ಎಸ್‌.ನಾಗರಾಜ ಬಿನ್‌ 
ವೆಂಕಟೇಶಪ್ಪ ಎಂ.ಬಿ. 
ವಿಜಯಕುಮಾರ್‌ ಬಿನ್‌ ಎಂ. 
ಬಸವನಗೌಡ 
















































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೨೧ 
1 2 3 4 5 6 7 8 9 10 11 
16 | ಎನ್‌.ಹನುಮಂತಪ್ಪ ಬಿನ್‌ ನಿಂಗಪ್ಪ ಎನ್‌.ಹನುಮಂತಪ್ಪ 99/2 ಖುಷ್ಕಿ ಸ.ನಂ. ಸ.ನಂ. ಸ.ನಂ. 100 ಸ.ನಂ. 98 0-18 % 0-33 

ಕೆ.ಸುಬ್ರಮಣ್ಯ ಬಿನ್‌ ಕೆ. ಬಿನ್‌ ನಿಂಗಪ್ಪ 99/14, 99/3 0-1 1%, 
ಕುಮಾರಯ್ಯ ಮನೋಜ್‌ ಸಾಲ್ಡಾನ 99/15 0-01 % 
ಮನೋಜ್‌ ಸಾಲ್ಡಾನ ಬಿನ್‌ ಕೆ.ಎನ್‌. ಯೋಗೇಂದ್ರ 0-1 % 
ಎಸ್‌.ಸಾಲ್ಡಾನ ಆರ್‌.ಉಮೇಶ ಮೂರ್ತಿ 0-2 1% 
ಬಿನ್‌ ರಾಮಪ್ಪ ಸಂತೋಷ-ಜಿ- 0-03 % 
ನಾಯಕ್‌ ಬಿನ್‌ ಲೇ.ಗಜಾನನ 0-02 % 
ಮೋಟಾನಾಯಕ್‌ 0-1 % 
ಎಂ.ಎಂ.ಬಸವರಾಜು ಬಿನ್‌ 0-1 % 
ಮುರುಗಪ್ಪ ಚಂದ್ರಮ್ಮ ಕೋಂ 0-1 % 
ಶಂಕರಪ್ಪ ಎನ್‌.ಮಂಜುನಾಥ ಬಿನ್‌ 0-1 4 
ಎಂ.ನಾಗಪ್ಪ ಕೆ.ಭಾನುಪ್ರಕಾಶ ಬಿನ್‌ 0-20 
ಎ.ಎಸ್‌.ಕೃಷ್ಣಪ್ಪ ಷ್ಣ ಬಿನ್‌ 
ತಿಮ್ಮಯ್ಯ ಯಾನೆ ಗಂಗಯ್ಯ 
ಕೆ.ಎನ್‌. ಯೋಗೇಂದ್ರಮೂರ್ತಿ ಬಿನ್‌ 
ಕೆ. ನರಸಿಂಹಮೂರ್ತಿ 
17 | ಕೃಷ್ಣ ಬಿನ್‌ ನಿಂಗಪ್ಪ ಚನ್ನಪ್ಪ ಗೌಡ | ಕೃಷ್ಣ ಬಿನ್‌ ನಿಂಗಪ್ಪ 99/3 | ಖುಷ್ಕಿ 0-17 % 
ಬಿನ್‌ ಲೇ:ಯಲ್ಲಪ್ಪಗೌಡ ಸ.ನಂ. | ಸ.ನಂ. | 0-01 1% 
ಕೆ.ಆಂಜನೇಯ ಬಿನ್‌ ಕರಿಯಪ್ಪ ಜಾ ಜಂ ಕ ಟ್ಟ ತ [| ಿ ುಾ್ಮೂ ೬3೬ 
0-20 
18 | ಯಶವಂತ ಬಿನ್‌ ನಿಂಗಪ್ಪ ಯಶವಂತ ಬಿನ್‌ 90/4 ಮುಷ್ಠಿ ಸ.ನಂ. ಸ.ನಂ. ಸನಂ, 100 ಸನಂ, 98 0-20 0-33 
ನಿಂಗಪ್ಪ 99/3 99/5 
19 | ಮಲ್ಲಮ್ಮ ಕೊಂ ಡಿ. ಎನ್‌. ನಿಂಗಪ್ಪ | ಮಲ್ಲಮ್ಮ ಕೋಂ ಡಿ. 99/5 ಮುಷ್ಠಿ ಸ.ನಂ. ಸ.ನಂ. ET 0-20 0-33 
ಎನ್‌. ನಿಂಗಪ್ಪ 99/4 99/6 
































ಈಗಿತಿಸಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 6 7 8 9 10 11 
20 | ಸಿದ್ದಪ್ಪ ಬಿನ್‌ ನಿಂಗಪ್ಪ ಸಿದ್ದಪ್ಪ ಬಿನ್‌ ನಿಂಗಪ್ಪ 99/6 ಸ.ನಂ. 
೫ jj ಖುಷ್ಕಿ 1-00 ಸ.ನಂ. 94 | ಸ.ನಂ. 100 | ಸ.ನಂ. 98... 0-33 
99/5 
21 | ಕೆ.ಬಸವರಾಜಪ್ಪ ಬಿನ್‌ ಈಶ್ವರಪ್ಪ | ಕೆ.ಬಸವರಾಜಪ್ಪ ಬಿನ್‌ 99/7 | ಖುಷ್ಕಿ ಸ.ನಂ. ಸ.ನಂ. 
| 0-11 99/8 ಸ.ನಂ. 98 0-18 
ಈಶ್ವರಪ್ಪ 99/12 99/10 
22 | ಕೆ.ಕರೆಗೌಡಪ್ಪ ಬಿನ್‌ ಸಿದ್ದವೀರಪ್ಪ ಕೆ.ಕರೆಗೌಡಪ್ಪ ಬಿನ್‌ 99/8 ಸ.ನಂ. 0-11 
ಈ ಖುಷ್ಕಿ | 99/7 99/9 ಸ.ನಂ. 98 0-10 
ಸಿದ್ದವೀರಪ್ಪ 99/16 
23 | ಹೆಚ್‌.ಡಿ.ಗಣಪತಿ ಬಿನ್‌ ಹೆಚ್‌.ಡಿ.ಗಣಪತಿ ಬಿನ್‌ 99/9 0-14 
ಖುಷ್ಕಿ | 99/10 99/14 |99/] ಸ.ನಂ. 99/8 9-00 
ಹೆಚ್‌.ಪಿ.ಗಂಗಾಧರಪ್ಪ ಹೆಚ್‌.ಪಿ.ಗಂಗಾಧರಪ್ಪ 
24 | ಹೆಚ್‌.ಎಸ್‌.ಜಯಣ್ಣ ಬಿನ್‌ ಹೆಚ್‌.ಎಸ್‌.ಜಯಣ್ಣ 99/10 0-11 
ಈ ಘು ಖುಷ್ಕಿ |99/1 99/9 99/11 ಸ.ನಂ. 99/7 0-19 
ಹೆಚ್‌.ಶೇಖರಪ್ಪ ಬಿನ್‌ ಹೆಚ್‌.ಶೇಖರಪ್ಪ 
25 | ಎಸ್‌.ವೈ.ಶೀಲಾ ಬಿನ್‌ ಯುವರಾಜ | ಎಸ್‌.ವೈ. ಶೀಲಾ 99/11 ಸ.ನಂ. 
ಖುಷ್ಕಿ 0-62 99/1 99/1 ಸ.ನಂ. 99/1 0-62 
ಒಡೆಯರ್‌ 99/10 
26 | ಲಲಿತಮ್ಮ ಕೋಂ ಬೆನೆಕಪ್ಪ ಲಲಿತಮ್ಮ 99/12 ಸ.ನಂ. 0-20 
ಖುಷ್ಕಿ 99/7 99/1 ಸ.ನಂ. 98 0-33 
101 
27 | ಹೆಜ್‌.ಜಿ.ಭೀಮಾರೆಡ್ಡಿ ಬಿನ್‌ ಹೆಚ್‌.ಜಿ.ಭೀಮಾರೆಡ್ಡಿ 99/13 0-20 
ಚೂಡಾಮಣಿಯಪ್ಪ ಬಿ.ಟಿ.ಗೀತಾ 0-20 
ಕೆ.ಬಿ. ಆಶೋಕ ಬಿನ್‌ ರತ್ನ ಕುಮಾರಿ ಖಿ 0-20 
ಲೇ.ಕೆ.ಭೀಮಾನಾಯಕ ಖುಷ್ಕಿ is 99/2 |ಸನಂ.100 | ಸ.ನಂ.98 |0-20 2-54 
ಬಿ.ಟಿ.ಗೀತಾ ಕೋಂ 2-00 
ಹೆಚ್‌. ಭೀಮಾರೆಡ್ಡಿ 
ರತ್ನ ಕುಮಾರಿ ಕೋಂ ಕೆ.ಬಿ.ಅಶೋಕ 












































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೨೩ 
1 2 3 4 5 6 7 8 9 10 11 
28 | ಡಿ.ಶಿವಣ್ಣ ಬಿನ್‌ ಡಿ. ಬಸಪ್ಪ ಡಿ.ಶಿವಣ್ಣ ಬಿನ್‌ ಡಿ. 100/1 ಖುಷ್ಕಿ | 100/2, 93 ಚನ್ನಮುಂಬಾ 99 0-09 7 0-13 

ಎಂ.ತೋಟಪ್ಪ ಬಿನ್‌ ನಾಗಪ್ಪ ಬಸಪ್ಪ 100/6, ಪುರ ಗಡಿ 0-09 | 
ಜಿ.ಷಣ್ಮುಖಪ್ಪ ಬಿನ್‌ ಡಿ.ಟಿ.ಸುರೇಶ ಬಿನ್‌ 100/5 0-09 %, 
ಲೇ.ನಂಜುಂಡಪ್ಪ ಡಿ.ಟಿ. ಸುರೇಶ ತೀರ್ಥಲಿಂಗಪ್ಪ 0-09 % 
ಬಿನ್‌ ತೀರ್ಥಲಿಂಗಪ್ಪ 0-04 3% 
ಜಯಶ್ರೀ ಕೋಂ ಮಂಜುನಾಥಯ್ಯ, 0-02 

ಹೆಚ್‌.ಚಂದ್ರಪ್ಪ ಬಿನ್‌ ಬಸಪ್ಪ, 0-01 % 
ಬಿ.ಎಸ್‌. ಶಾಂತರಾಜ ಬಿನ್‌ 'ದಿ: 0-01 %4 
ಸಿದ್ದಲಿಂಗಪ್ಪ ಎ.ಬಿ. ಉಮಾ- 0-02 3% 
ಮಹೇಶ್‌ ಜಿನ್‌ ಬಸಪ್ಪ 0-01 % 
ಕೆ.ವಿರೂಪಾಕ್ಷಪ್ಪ ಬಿನ್‌ ವೀರಭದ್ರಪ್ಪ 0-01 %4 
ಬಿ.ಎ.ಸ್‌. ಶಾಂತರಾಜ ಬಿನ್‌ 0-02 | 
ಲೇ.ಸಿದ್ದಲಿಂಗಪ್ಪ ಜಿ.ಮಹೇಶ್ತರಪ್ಪ 0-01 % 
ಬಿನ್‌ ಜೆ.ಸಿದ್ದಷ್ಟೆ್‌ ಪಾರ್ವತಮ್ಮೆ ” 0-013 
ಯಾನೆ ಪರಮ್ಮೆ ಕೋಂ ಪುಟ್ಟಪ್ಪ 0-03 

ಜಿ.ಎನ್‌.ಪರಮೇಶ್ವರಪ್ಪ ಬಿನ್‌ 0-01 %4 
ನಾಗಪ್ಪ ಎ. ಆನಂದಪ್ಪ ಬಿನ್‌ ಕೆ. 0-01 % 
ಚನ್ನಬಸಪ್ಪ , ಹೆಚ್‌. ಬಸೆವರಾಜಪ್ಪ 0-01 %4 
ಬಿನ್‌ ಲೇಮೆಲಿ ಶ್ಲೇಶಪ್ಪ ಹೆಚ್‌. ಎಸ್‌. 0-01 %4 
ಚಂದ್ರಶೇಖರಪ್ಪ ಬಿನ್‌ ಸಂಗಪ್ಪ 0-01 % 
ಹೆಚ್‌.ಎಸ್‌. ಶೇಖರಪ್ಪ ಬಿನ್‌ 0-01 %4 
ಸಂಗಪ್ಪ ಜಿ. ರಾಮಪ್ಪ "ಬನ್‌ ಗಿಡ ಕ್ರಯ್ಯ 0-01 % 
ಗೌಡ ಬಿ.ಜಿ. ಟೀಕಪ್ಪ: ಗೌಡ ಬಿನ್‌ 0-03 | 
ಗಿಡ್ಡಯ್ಯ ಗೌಡ ಆರ್‌. ಬಸವರಾಜಪ್ಪ 0-03 ೫% 
ಬಿನ್‌ ಲೇ.ಕೆ.ರೇವಣಪ್ಪ ಷಣ್ಮುಖಪ್ಪ 0-013 
ಬಿನ್‌ ಡಿ.ಮಹದೇವಪ್ಪ ಸಿ .ತಿಬ್ಬೇಶ್‌ 0-01 %4 
ಬಿನ್‌ ಸಿ.ಉಜ್ಜನಪ್ಪ, ಎಸ್‌.ಪ್ರಕಾಶ 0.00 | 
ಬಿನ್‌ ಎಸ್‌.ಶಿವರುದ್ರಪ್ಪ 0-01 3 
ಎಂ.ಕೆ.ನೀಲಕಂಠಪ್ಪ ಬಿನ್‌ 3-38 








ಎಂ.ಕೆ.ಉಜ್ಜನಪ್ಪ ಕೆ.ವಿ.ಶ್ರೀಧರ 
ಬಿನ್‌ ಕೆ. ವೆಂಕರೆಮಣ ಬಿ.ಹೆಚ್‌. 
ಹನುಮಂತಪ್ಪ ಬಿನ್‌ 
ಡಿ.ಮಹದೇವಪ್ಪ 
ಜಿ.ವಿ.ಪರಮೇಶ್ವರಪ್ಪ ಬಿನ್‌ ಲೇ 
ಮಹದೇವಪ್ಪ 
ಹೆಚ್‌.ಎಂ.ಶಾಂತರಾಜಪ್ಪ ಬಿನ್‌ 
ಕೆ.ಹೆಚ್‌.ಮುರಿಗೆಪ್ಪ 






































೨೧೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 4 5 6 7 8 10 11 
29 | ಜಿ.ಎಂ.ವಿಜಯಕುಮಾರ್‌ ಬಿನ್‌ ಎಸ್‌.ಪಿ.ಚಂದ್ರಪ್ಪ 100/2 0-01 % 
ರೂಪಯ್ಯ ಟಿ.ಎಸ್‌.ಶಿವಲಿಂಗಪ್ಪ 0-18 
ಬಿನ್‌ ಸಿದ್ದಪ್ಪ ಸತೀಶ್‌ ಬಾಬು ಎಂ.ಎ 0-02 % 
ಬಿನ್‌ ಎಂ.ಎಸ್‌. ಆನಂದರಾವ್‌, 0-01 
ಡಿ.ಎಸ್‌. ಚಂದ್ರಮತಿ ಕೊಂ 0-01 
ಎಸ್‌.ಮಲ್ಲಿಕಾರ್ಜುನ ಹೆಚ್‌.ಟಿ. 0-01 % 
ಭರತಭೂಷಣ ಬಿನ್‌ ಹೆಚ್‌. 0-01 % 
ವಿರೂಪಾಕ್ಷಪ್ಪ ಶಿವಪ್ಪ ಬಿನ್‌ ವೀರಪ್ಪ 0-01 % 
ಹಳಕಟ್ಟ ರತ್ನಮ್ಮ ಕೋಂ 0-01 % 
ಮಲ್ಲೇಶಪ್ಪ ಯಾನೆ ಎಸ್‌. 0-01 % 
ಮಲ್ಲಿಕಾರ್ಜುನಪ್ಪ 0-01 % 
ಕೆ.ಪರಮೇಶ್ವರಪ್ಪ ಬಿನ್‌ ವೀರ- 0-03 
ಬಸಪ್ಪ, ಕೆ.ಯೋಗರಾಜ ಬಿನ್‌ 0-02 
ವೀರಬಸಪ್ಪ, ಸುಭಾಷ ಚಂದ್ರಪ್ಪ Fi ಸ.ನಂ. ಸ.ನಂ. | ಚನ್ನಮುಂಬಾ 0-01 % 2-58 
ಬಿನ್‌ ಶಿವಪ್ಪ, ಎಸ್‌.ರಾಜಪ್ಪ ಬಿನ್‌ ಸ 100/3 100/1 ಪುರ ಗಡಿ 0-03 % 
ಗಂಗಪ್ಪ, ವನಜಾಕ್ಷಮ್ಮ ಮತ್ತು 0-01 
ಶಾಂತಮ್ಮ, ಚಂದ್ರಪ್ಪ, ರೇವಪ್ಪ 0-03 % 
ಗಂಗಪ್ಪ ಎಸ್‌.ಪಿ.ಚಂದ್ರಪ್ಪ ಬಿನ್‌ 0-01 % 
ಪದ್ಮಯ್ಯ ಜಿ.ಶಕುಂತಳಾ ಕೋಂ 0-01 % 
ವಿರೂಪಾಕ್ಷಪ್ಪಗೌಡ ಎಂ.ಬಿ. 0-03 
0-36 








ಗೋಪಾಲಕೃಷ್ಣ ಬಿನ್‌ 
ಭುಜಂಗರಾವ್‌, ಆರ್‌.ಶಾಂತ 
ಕುಮಾರಿ ಕೋಂ ಬಂಗಾರಪ್ಪ ಯಾನೆ 
ಶೇಖರ್‌ ಬಿ.ಎಲ್‌.ಚನ್ನಪ್ಪ ಬಿನ್‌ 
ಲೋಕಪ್ಪ ಪ್ರೇಮಾ ಕೋಂ 
ದಿ.ಬಿ.ಎಲ್‌. ರುದ್ರಪ್ಪ 
ಹೆಚ್‌.ಆರ್‌.ಮಂಜುನಾಥ ಬಿನ್‌ 
ಹೆಚ್‌.ರುದ್ರಪ್ಪ 




































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೨೧೨೫ 
1 2 3 4 5 6 ‘7 8 9 10 11 
30 | ಎಸ್‌.ಪಿ. ಚಂದ್ರಪ್ಪ ಪ್ಪ ಬಿನ್‌ ಪದ ಯ್ಯ ಎಸ್‌.ಪಿ.ಚಂದ್ರಪ್ಪ ಬಿನ್‌ 100/3 ನ 
ಅರಸಾಪುರ ಲಕ್ಷ್ಮಿಬಾಯಿ ಕೋಂ ಪದ್ಮಯ 0-03 | 
ಪೀರಪ್ಪ ರತ ವ ಕೋಂದಿ ತಿ ಖುಷಿ i 100/2 ಚನ್ನಮುಂಬಾ ರಸೆ 0-01 pA 5.75 
ರಾಮಚಂದ್ರಪ್ಪ EE 101 ಪುರ ಗಡಿ ಸ 1-27 % 
0-02 
(ಖರಾಬು) 
3 1 ಎಸ್‌.ಪಿ. ಚಂದ್ರಪ್ಪ ಬಿನ್‌ ಪ ಪದ್ಮಯ್ಯ ಪಸ ಆಸ ಬಿನ್‌ 100/4 ಖುಷ್ಕಿ 101 100/5 ಸ್ಪೈ 99 0-01 0-09 
32 | ಹೆಚ್‌. ಹುಚ್ಚಪ್ಪ ಬಿನ್‌ ಹುಚ್ಚಪ್ಪ ಹೆಚ್‌.ಹುಚ್ಚಪ್ಪ 100/5 ಖುಷ್ಕಿ 101 100/1 ಸ್ಟೆ ಸ.ನಂ. 99 0-13 3-48 
ಬಿ.ಬಸಪ್ಪ ಶಿನ್‌ ರಾಜಪ್ಪ ಬಿ.ಬಸಪ್ಪ 0-01 % 
ಜಿ.ಪಿ. ಅಭಿಷೇಕ್‌ ಜಿ.ಪಿ.ಅಭಿಷೇಕ್‌ 0-03, 
ಮೈ .ಗಾ.ಜಿ.ಪಿ.ಶಶಿಧರ ಬಿ ಪರಮೇಶ್ವರಪ್ಪ 0-02 
ಬಿ. ಓರಮೇಶ್ವ ರಪ್ಪ ಬಿನ್‌ ಕೆಂಚಪ್ಪ ಹೆಚ್‌.ಹುಚಪ ಪ್ಪ 0-04 2 
ಹೆಚ್‌.ಹುಚ್ಚಳ್ಪ ಜಿನ್‌ ಲೇ. ಹುಚ್ಚಪ್ಪ | ಹೆಚ್‌. ಪರಪೆರಾಮಪ್ಪ 0-06 
ಹೆಚ್‌.ಪರಶೆರಾಮಪ್ಪ ಬಿನ್‌ ಹೆಚ್‌.ಚಂದ್ರಪ್ಪ 0-06 % 
ಹೆಚ್‌.ಹುಚ್ಚಪ್ಪ, ಹೆಚ್‌. ಚಂದ್ರಪ್ಪ ಬಿ.ನಾಗರಾಜರಾವ್‌ 0-02 % 
ಬಿನ್‌ ಹೆಚ್‌ ಹುಚ್ಚಪ್ಪ ಪ್ರ ಜಿ.ವಸಂತಕುಮಾರ್‌ 0-01 % 
ಬಿ.ನಾಗರಾಜರಾವ್‌ ಬಿನ್‌ 0-01 1% 
ಬಿ.ಜಗನ್ನಾಥರಾವ್‌, ಹೆಚ್‌. 1-00 %4 
ಇಂದ್ರ ಮ್ಮ ಕೋಂ 
ವೈ ಹುಚ್‌ ರಾಯಪ್ಪ, 
ಜೌವಸಂಶೆಕುಮಾರ್‌ ಬಿನ್‌ 
ಯಮುನಾ ಭೋವಿ 
33 | ಹೆಚ್‌. ಹುಚ್ಚಪ್ಪ ಬಿನ್‌ ಹುಚ್ಚಪ್ಪ ಹೆಚ್‌.ಹುಚ್ಚಪ್ಪ 100/6 0-04 1/ 
ಮಂಜುನಾಥೆ ಕೆ.ಪಿ ಬಿನ್‌ ಹೆಚ್‌.ಚಂದ್ರೆಪ್ಪ 6013, 
ಪುಟ್ಟೇಗೌಡ, ಹೆಜ್‌.ಚಂದ್ರಪ್ಪ ಬಿನ್‌ ಖುಷ್ಕಿ 100/2 100/1 100/2 ರಸ್ತೆ 0-06 1 1-00 
ಹೆಚ್‌. ಹುಚ್ಚಪ್ಪ ಪ್ರ 0-1 1 
34 ಬಿ.ಎಸ್‌.ಕವಿತ ಬಿನ್‌ ಶಂಕರಪ್ಪ ಬಿ.ಎಸ್‌.ಕವಿತ 100/7 ಖುಷ್ಕಿ 100/3 100/3 100/3 100/3 0-03 0-24 
35 | ಜಿ.ಎಸ್‌.ನಾರಾಯಣರಾವ್‌ ಬಿನ್‌ ಜಿ.ಎಸ್‌.ನಾರಾಯಣರಾ 100/8 0-01 
ಜಿ.ಎನ್‌.ಸಿದ್ದೋಜಿರಾವ್‌ ವ್‌ ಖುಷ್ಕಿ 100/3 100/3 100/3 | 100/3 0-08 
ಎ. ಸ್‌ ಷ್‌ 1 
36 ಇ.ಎಂ.ಸುರೇಶ್‌ ಬಿನ್‌ ಮಾವರಪ್ಪ ಇ.ಎಂ.ಸುರೇಶ್‌ 100/0 ಖುಷ್ಕಿ 100/3 100/3 100/3 100/3 0-01 WA 0-10 
೨1 | ಹನುಮಂತಪ್ಪ ಬಿನ್‌ ನೀಲಪ್ಪ ಹನುಮಂತಪ್ಪ 100/10 ಖುಷ್ತಿ 101 100/3 100/3 100/3 0.01% 0-13 



































































































































೨೧೨೬ ಕರ್ನಾಟಕ ತ ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 
1 2 3 5 6 7 8 9 10 11 
38 | ರಾಜಕುಮಾರ ಬಿನ್‌ ಟೀಕಪ್ಪ 1. ರಾಜಕುಮಾರ 7) 1] 0-042 

ಟಿ.ಎಂ.ಶಿವಾಜಿ ಬಿನ್‌ ಟೀಕಪ್ಪ 2. ಟಿ.ಎಂ.ಶಿವಾಜಿ ಖುಷ್ಕಿ 100/3 100/3 100/3 100/3 0-36 
ಸ ಬ ಭ್ರ. ಇಸ್‌ 100/12 | ಮು |100/3 |1003 | 100/3 | 1003 | 0-16 
ಘೋಷ್ಟಾರೆ 
ಗಾ, ಮಗಳು ಒಟ್ಟು ವಿಸ್ತೀರ್ಣ 
ತರಹೆ ಮತ್ತೋಡು ಚನ್ನಮುಂಬಾಪುರ ನವುಲೆ ಎ-ಗುಂ ತೆವರಚಟ ನಹಳ್ಳಿ ನಗಿ 
ಎ-ಗುಂ ಎ-ಗುಂ ಎ-ಗುಂ 
ಖುಷ್ತಿ 140-28 40-00 32-17 36-24 249-29 
ತರಿ 27-14 40-03 ದ 4-35 72-12 
ಭಾಗಾಯು | ಶ್ತ ಎ | 

ಖರಾಬ್‌ 16-04 36-08 4-22 8-00 64-34 

ಒಟ್ಟು 184-06 116-11 36-39 40-19 386-35 
ಪಿ.ಡಿ.26 ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. 


ವಿಷಯ: 2009-10ನೇ ಸಾಲಿನ 


ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಆನಂದರಾವ್‌ ವೃತ್ತ, ಬೆಂಗಳೂರು- 9 


ಅಧಿಸೂ 


ಚನೆ 


ಸಂಖ್ಯೆ; ವೈಶಿನಿ/ಎನ್‌ಆರ್‌ಸಿ(2) 02 /2009-10, ದಿನಾ೦ಕ:5ನೇ ಮೇ, 2009 


ಶೈಕಣಿಕ ವರ್ಷಕ್ಕೆ 


ಅರ್ಜಿಗಳನ್ನು | ಅಹ್ಟಾನಿಸದ ಬಗ್ಗೆ. 


1) ಈ ಕೆಳಗೆ ನಮೂದಿಸಿರುವ (ಆನುಬಂಧ- 1)ರಲ್ಲಿನ 09(ಒ೦ಂಭತ್ತು) ಸರ್ಕಾರಿ ನರ್ಸಿಂಗ್‌ ಶಾಲೆಗಳಲ್ಲಿ ಶುಶ್ರೂಷಾ 


ತರಬೇತಿಗಾಗಿ 


ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


ಸರ್ಕೆಂ ನರ್ಸಿಂಗ್‌ ಶಾಲೆಗಳಲ್ಲಿ ಶುಶ್ರೂಷಾ ತರಬೇತಿ ಕೋರ್ಸಿನ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ನಿಗಧಿತ ನಮೂನೆಯಲ್ಲಿ 
ಅರ್ಜಿಗಳನ್ನು 


ಸಂಬಂಧಿಸಿದ ಅಂದರೆ, ಅಭ್ಯರ್ಥಿ ಆಯ್ಕೆ ಬಯಸುವ ಸಂಸಯ ವೈದ್ಯಕೀಯ ಅಧೀಕಕರು, 1. ಜಿಲ್ಲಾ ಶಸ್ತ್ರಚಿಕಿತ್ಸಕರು / ಪ್ರಾಂಶುಪಾಲರುಗಳಿಂದ ಚೇರಿ ವೇಳೆಯಲ್ಲಿ 10.00 


ಘಂಟೆಯಿಂದ ಸಂಜೆ 4.00 ಂಟೆಯವ 
ಅರ್ಜಿಯನ್ನು ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು ಅರ್ಜಿ ಪಡೆದ ಶುಶೂಷಾ ಶಾಲೆಗೆ ನೇರವಾಗಿ ಸಲ್ಲಿ 


ಕೆಗೆ ಅರ್ಜಿ ಶುಲ್ಕ 


ಅರ್ಜಿ ವಿತರಿಸುವ ದಿನಾಂಕ ಮತ್ತು ದೊರೆಯುವ ಸ್ಥಳ ಈ ಕೆಳಗಿನಂತಿದೆ: 
ಅ) ದಿನಾಂಕ: 16-05- 209 ರಿಂದ ಅರ್ಜಿ *ಎಿತರಿಸಲಾಗುವುದು. 
ಆ) ದಿನಾಂಕ: 02-06-2009 ರಂದು ಅರ್ಜಿ ವಿತರಿಸಲು ಕೊನೆಯ ದಿನಾಂಕ 


ಬ" 


. 100/- (ಪಜಾ / ಪೆಪಂ, ವರ್ಗ-1'ಕ್ಕೆ ಕೊ. 30/-) ಗಳನ್ನು ಡಿ.ಡಿ.ಮೂಲಕ ಸಂದಾಯ ಮಾಡಿ ನಿಯಮಿತ 


ತಕ್ಕದ್ದು. 


ಇ) ದಿನಾಂಕ: 04-06-2009 ರಂದು ಭರ್ತಿ ಮಾಡಿದ ಅರ್ಜಿ ಸ್ಲೀಕರಿಸಲು ಕೊನೆಯ ದಿನಾಂಕ 
ವಿಕ್ಟೋರಿಯ ಅಸ್ಪತ್ರೆ / ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ ಬೆಂಗಳೂರು /ಕೆ.ಆರ್‌. ಆಸ್ಪತ್ರೆ, ಮೈಸೂರು / ವೆನ್‌ಲಾಕ್‌ ಜಿಲ್ಲಾ ಆಸ್ಪತ್ರೆ ಮಂಗಳೂರು / ಸಿ.ಜಿ.ಆಸ್ಪತ್ರೆ, ದಾವಣಗೆರೆ / 
ಜಿಲ್ಲಾ ಆಸ್ಪತ್ರೆ ಔಳಗಾಂ / ಔಜಾಪುರ / ಚಿತ್ರದುರ್ಗೆ / ಬಳ್ಳಾರಿ . 

ಖು ಔಂಜೆ ಮೂಲಕ ಅರ್ಜಿಯನ್ನು ಪಡೆಯಬಯಸುವವರು ಅರ್ಜಿ ಶುಲ್ಕ ರೂ.100/-(ಪಜಾ, ಪಪಂ, ವರ್ಗ-।ಕ್ಷೆ ರೂ. 50/-) ರ ಡಿ.ಡಿ.ಯನ್ನು ರಾಷ್ಟೀಕೃತ ಬ್ಲಾಂಕ್‌ನಿಂದ ವೈದ್ಯಕೀಯ 
ಅಧೀಕ್ಷಕರು/ಜಿಲ್ಲಾ ಶಸ್ತ್ರಚಿಕಿತ್ಸಕಠು, ಜಿಲ್ಲಾ ಆಸ್ಪತ್ರೆ ಇವರ ಹೆಸರಿನಲ್ಲಿ ಪಡೆದು, ಜೊತೆಗೆ ಸ್ಪವಿಳಾಸವಿರುವ 30 ೫12 ರ ಲಕೋಟಿಗೆ (ಈಗಿರುವ ಅಂಡಿ ಪರದಂತಿ) ಅಂಚಿ ಚಟ ಹಚ್ಚಿ 
ನೀವು “ಆಯ್ಕೆ ಬಯಸ್‌ದ ಸೆಂಸ್ಥೆಯ ವೈದ್ಯಕೀಜು ಅಧೀಕ್ಷಕರುಗಳು"' ಹಾಗೂ ಜಿಲ್ಲಾ ಶಸಚಿಕೆತಕರುಗಳಿಗೆ ಕಳುಹಿಸಿ ಅರ್ಜಿಯನ್ನು ನಿಗಧಿತ ದಿನಾಂಕದೊಳಗೆ ಪಡೆಯಬಹುದಾಗಿದೆ. 

3) ಡಿ.ಡಿ.ಯಾಗಲಿ ಅಥವಾ ಅರ್ಜಿಯನ್ನೌ] ಗಲಿ ಯಾವುಜೀ ಕಾರಣಕ್ಕೂ ಈ ” ನಿಹೇಶನಾಲಯಕ್ಕೆ ಕಳುಹಿಸಬಾರದು. ಒಂದು ವೇಳೆ ಕಳುಹಿಸಿದಲ್ಲಿ ಅಂಥಹ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 


ಭಾಗ-೩ ಕರ್ನಾಟಕ ರಾಜ್ನಪತ್ತ್ಮ ಗುರುವಾರ, ಜೂನ್‌ ೪, ೨೦೦೯ ೨೧೨೭ 


De 





4) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 44 ಎಂಪಿಎಸ್‌ 2003(3) ದಿನಾಂಕ: 3-7-2003 ಹಾಗೂ ಸರ್ಕಾರದ ಪತ್ರ ಸಂಖ್ಯೆ: ಆಕುಕ 76 ಎಂಎಂಇ 2007 ದಿನಾಂಕ: 2-1-2008ರ 
ಪ್ರಕಾರ ಶುಶ್ರೂಷಾ ತರಬೇತಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಈ ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು. 

ಸ ಅಭರ್ಥಿಗಳು `ಕರ್ನಾಟಕ ರಾಜ್ಯದವರಾಗಿರಜೀಕು. 

. ಅಭ್ಯರ್ಥಿಯ ವಯಸ್ಸು ಅರ್ಜಿ “ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ 17 ವರ್ಷ ತುಂಬಿರಬೇಕು, 35 ವರ್ಷಗಳು ಮೀರಿರಬಾರದು. ಇಲಾಖಾ ಅಭ್ಯರ್ಥಿಗಳಿಗೆ 48 ವರ್ಷ ಮೀರಿರಬಾರದು. 

. ವಿದ್ದೆರ್ಹತೆ:- ಅಭರ್ಥಿಗಳು ದ್ವಿತೀಯ ಪಿ.ಯು.ಸಿ. (1042) ಅಥವಾ ಅದಕ್ಕೆ ತತ್ಸಮಾನವಾದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅವರಲ್ಲಿ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ 
ಮೊದಲ ಆದೆ ನೀಡಲಾಗುವುದು. 

ಅಭ್ಯರ್ಥಿಗಳು ಯಾವ ವರ್ಗದಲ್ಲಿ ಆಯ್ಕೆ ಬಯಸುವಿರೋ ಆ ವರ್ಗದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು. 

ಅಭರ್ಥಿಗಳು 1ನೇ ತರಗತಿಯಿಂದೆ 12ನೇ ತರಗತಿಯವರೆಗೆ ಕನಿಷ್ಟ 7 ವರ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ 'ಠಾಜ ಸರ್ಕಾರದಿಂದ ಮಾನೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ನಾಸಂಗ 
ಮಾಡಿರಬೇಕು, 10 ರಿಂದ 12ನೇ ತರಗತಿಯನ್ನು ಕರ್ನಾಟಕ” ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಕೆಗ ಮಾಡಿರಬೇಕು ಮತ್ತು 
ಅದಕ್ಕೆ ಸಂಬಂಧಿಸಿದ ವ್ಯಾಸಂಗ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. 

ಎಫ್‌. ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ. ರಾಜ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಅಥವಾ ಅದಕ್ಕೆ ತತ್ತಮಾನವಾದ ವ್ಯಾಸಂಗವನ್ನು 
ಮಾಡಿರಬೇಕು. ಅಥವಾ ಅಭ್ಯರ್ಥಿಯ "ಹೋಷೆಕರು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಟ 7"ವರ್ಷಗ ವಾಸಂಗ ಮಾಡಿರುವ ವಿಗ್ಗೆ ದೃಢೀಕರಣ ಪತ್ರ "ನೀಡತಕ್ಕದ್ದು. ” 

5) ತರಬೇತಿಯ ಅವಧಿ:- ಶುಶ್ರೂಷಾ ತರಬೇತಿ ಅವಧಿಯು ಮೂರು" ವರ್ಷ" ಆರು ತಿಂಗಳಾಗಿದ್ದು, ಸರ್ಕಾರಿ ನಿಯಮಗಳ" ಪ್ರಕಾರ, ಸರ್ಕಾರಿ ಶುಶ್ರೊಸಾ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು 
ಶಿಷ್ಠವೇತನ ಪಡೆಯಲು ಅರ್ಹರಾಗಿರುತಾರೆ. 

6) ತರಬೇತಿಗೆ ಗರ್ಭಿಣಿ ಅಭ್ಯರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶವಿರುವುದಿಲ್ಲ. 

7) ಇಲಾಖೆಯಲ್ಲಿ ಕರ್ತವ 'ನಿರ್ವಹಿಸುತಿರುವ ರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಇಲಾಖಾ ಅಧಿಕಾರಿಗಳ ಮುಖಾಂತರ (ಹುದ್ದೆಗೆ ನೇಮಕಾತಿ ಮಾಡುವ ಅಧಿಕಾರವುಳ್ಳವರ 
ಮುಖಾಂತರ) ಅರ್ಜಿಗಳನ್ನು ಸಲ್ಲಿಸದೇಕು. 

8) ಅರ್ಜಿದಾರರ ಹಿಂದಿನ ಹುದೆಗೆ ಬಾಂಡ್‌ ಅವಧಿ ಮುಗಿದು 5 ವರ್ಷಕ್ಕೆ ಕಡಿಮೆಯಿಲ್ಲದೇ ಸರ್ಕಾರಿ ಸೇವೆ ಸಲ್ಲಿಸಿರಬೇಕು ಮತ್ತು ಖಾಯಂಪೂರ್ವಾ ಸೇವಾವಧಿ 
ಘೋಷಣೆಯಾಗಿರಬೇಕು. ಅದಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸ ಬೇಕು. 

9) ಅರ್ಜಿದಾರರು ತಮ್ಮ ವಿರುದ್ದ ಯಾವುದೇ ರೀತಿಯ ಇಲಾಖಾ ವಿಚಾರಣೆ ಬಾಕಿ ಇಲ್ಲವೆಂದು” ತಮ್ಮ ಮೇಲಾಧಿಕಾರಿಗಳಿಂದ ದೃಢೀಕರಣ ಪತ್ರ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸುವುದು. 

10) ಮೇಲಿನ ಎಲ್ಲಾ ಮೌಹಿತಿಯೊಂದಿಗೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸೇವಾನಿರತ' ನೌಕರರು ಮೀಲಾಧಿಕಾರಿಗಳ ಮುಖಾಂತರ ಈ ನಿರ್ದೇಶನಾಲಯಕ್ಕೆ ನಿಗಧಿತ ದಿನೌಂಕದೊಳಗೆ 
ತಲುಪುವಂತೆ "ಕಳುಹಿಸತಕ್ಕದ್ದು. 

11) ನು ಶುಶ್ರೂಷಾ ಶಾಲೆಯಲ್ಲಿರುವ ಒಟ್ಟು ತರಬೇತಿ ಸ್ಥಾನಗಳ ಪೈಕಿ ಶೇಕಡಾ 5ರಷ್ಟು ಪುರುಷ ಅಭ್ಯರ್ಥಿಗಳಿಗೆ ಆಯಾ ವರ್ಗಕ್ಕೆ ಅನುಸಾರವಾಗಿ 16(ಹದಿನಾರು) ಸ್ಥಾನಗಳನ್ನು 

ಸಲಿರಿಸಲಾಗಿದೆ. 

12) ಆ ಸೈನಿಕರ ಮಕ್ಕಳಿಗೆ ಶೇಕಡಾ 1ರಂತೆ ಮೂರು ಸ ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. 

13) ದ್ವಿತೀಯ ಪಿ.ಯು.ಸಿ. ಯಲ್ಲಿ ಉತ್ತೀರ್ಣರಾದ ಕಿರಿಯ ಮಹಳಾ ಆರೋಗ್ಯ ಸಹಾಯಕಿಯರಿಗೆ ಒಟ್ಟು ತರಬೇತಿ ಸ್ಥಾನಗಳಲ್ಲಿ ಶೇಕಡಾ 5ರಂತೆ 16(ಹದಿನಾರು) ಸ್ಥಾನಗಳನ್ನು 
ಮೀಸಲಿರಿಸಲಾಗಿದೆ. ಈ ಹ SG 

14) ಹೊರನಾಡ ಕನಡಿಗರು / ಗಡಿನಾಡ ಕನ್ನಡಿಗರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನ್ನಡ ಓದಲು ಬರೆಯಲು ಬರಬೇಕು. ತರಬೇತಿ ಆಯ್ಕೆಗೆ ಮುನ್ನ 
ಕನ್ನಡ ಪರೀಕ್ಷೆ ನಡೆಸ ಡೆಸಲಾಗುವುದು. ಅದರಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಆಯೆಗೆ ಅರ್ಹರಾಗಿರುತಾರೆ. 

15) ಮಹಿಳಾ ಆಭ್ಬರ್ಥಿಗಳಿಗೆ ಸರ್ಕಾರದ 09(ಒಂಭತ್ರು ನರ್ಸಿಂಗ್‌ ಶಾಲೆಗಳಲ್ಲಿ ಆಯಾ ವರ್ಗಕ್ಕೆ ತಕ್ಕೆಂತೆ ಎಲ್ಲಾ ಪ್ರವರ್ಗಕ್ಕೆ ಸರ್ಕಾರಿ ಆದೇಶದನುಸಾರ ಮೀಸಲಿಡಲಾಗಿದೆ.(ಅನುಬ೦ಧ-1 
ರಲ್ಲಿ ವಿವರಿಸಿದೆ) 

16) ಅರ್ಜಿ ಸಲ್ಲಿಸಲಿಚ್ಚಿಸುವ ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ದ್ವಿತೀಯ ಪಿ.ಯು.ಸಿ. ಮತ್ತು ಎಸ್‌.ಎಸ್‌.ಎಲ್‌.ಸಿ ಅಂಕಪಟ್ಟಿ, ಜನ್ಮ ದಿನಾಂಕದ ದೃಢೀಕರಣ ಪತ್ರ (ಟಿ.ಸಿ) ಇತ್ತೀಚಿನ ದೇಹ 
ಧಾರ್ಡ್ನತೆ "ಪ್ರಮಾಣ ಪತ್ರ, "ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ (ತಹಸೀಲ್ದಾರರಿಂದ ಪ್ರಮಾಣೀಕರಿಸಿರಬೇಕೆ) ಇತ್ತೀಟಿನ ಭಾವಚಿತ್ರವನ್ನು ಹಾಗೂ ವ್ಯಾಸಂಗ ಪೆಮಾಣ ಪತ್ರ 
ಅಜಿನೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಿರಬೇಕು. 

17) ಅರ್ಜಿಯನ್ನು ಸ್ವಂತ ಬಿರವಣಿಗೆಯಿಂದ ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಬೇಕು. 

18) ಎಲ್ಲಾ ರೀತಿಯಿಶದ ಕ್ರಮವಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನು ಪ್ರಮಾಣ ಪತ್ರಗಳ ನಕಲುಗಳೂಂದಿಗೆ ಅರ್ಜಿ ಪಡೆದ ಶುಶ್ರೂಷಾ ಶಾಲೆಗಳ ವಿಳಾಸಕ್ಕೆ ನಿಗಧಿಪಡಿಸಿದ ದಿನಾಂಕದೊಳಗೆ 
ಅರ್ಜಿಗಳನ್ನು ತಲುಪೌವಂತೆ ಕಳುಹಿಸತಕ್ಕದ್ದು. 

19) ಅರ್ಜಿ ಫಾರರಿಗಳನ್ನೊ ಳಗೊಂಡ ಲಕೋಟೆಮಿ ಮೇಲೆ “ 2009ನೇ ಸಾಲಿನ ಶುಶ್ರೂಷಾ ತರಬೇತಿ ಕೋರ್ಸಿಗೆ ಪವೇಶಕ್ಕಾಗಿ ಅರ್ಜಿ “ ಎಂಬುದಾಗಿ ದಪ್ಪ ಅಕ್ಷರಗಳಲ್ಲಿ ಬರೆದಿರಬೇಕು. 


2 


ಲೆಐ 


೨೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ-೩ 





20) ಸವ್ಯ ಅಭ್ಯರ್ಥಿಗಳು ತಮ ಚು! ಮೇಲಾಧಿಕಾರಿಗಳ ಮೂಲಕ ದಿನಾಂಕ: 08-06-2009 ರೊಳಗಾಗಿ ಈ ನಿರ್ದೇಶನಾಲಯಕ್ಕೆ ತಲುಪುವಂತೆ ಕ್ರಮ ವಹಿಸತಕ್ಕದ್ದು. 

21) ಮಾಜಿ ಸೈ ನಿಕರೆ' ಮಕ್ಕಳ ಮೀಸೆಲಿರಿಸಿರುವ ಸ್ಲೌನಕ್ಕೆ ಸಲ್ಲಿಸಿದ ಅರ್ಜಿಗಳನ್ನು ಸಂಬಂಧಪಟ್ಟ ಸಂಸ್ಥೆಗಳು ದಿನಾಂಕ: 08-06-2009ರ ಒಳಗಾಗಿ ಈ ನಿರ್ದೇಶನಾಲಯಕ್ಕೆ ಕಳಿಹಿಸೆತಕ್ಷದ್ದು. 
22) apa ed ಸಂದರ್ಶನಕ್ಕೆ ಕರೆದಾಗ ಅತೆರುಗಳಿಗೆ ಸಳ ಮತು ದಿನಾಂಕವನ್ನು ತಿಳಿಸಲಾಗುವುದು. ಸಂದರ್ಶನಕ್ಕೆ ಅವರವರ ಸ್ವಂತ ರಜೆ ಮತ್ತು ಖರ್ಚಿನಲ್ಲೆ ಹಾಜರಾ ತಕ್ಕದ್ದು 
ಎಸ್‌.ಎಸ್‌ ಸ್‌.ಎಲ್‌.ಸಿ. ಮತ್ತು ದ್ವಿತೀಯ ಪಿ.ಯು.ಸಿ. ಅಂಕಪೆಟ್ಟ, ಜನ್ಮ ದಿನಾಂಕದ ದಢೀಕರಣ ಪತ್ರ (ಟಿ.ಸಿ. ಇತ್ತೀಚಿನ ಶೀಹ ಧಾರ್ಡ್ಗತೆ ಪ್ರಮಾಣ ಪತ್ತ” ಹಾಗೂ ಜಾತಿ ಮತ್ತು ಆದ್‌ 

ಪ್ರಮಾಣ ಪತ್ರ ಮತು ವಾಸಂಗ ಪ್ರಮಾಣ ಪತ್ರಗಳ ಮೂಲ” ಪ್ರಮಾಣ ಪತ್ರಗಳನು ಸಂದರ್ಶನದ ಸಮಯದಲ್ಲಿ" ಕಡ್ಡಾಯವಾಗಿ ಹಾಜರು `ಪಡಿಸತಕ್ಕದ್ದು. 

23) ಶುಶ್ರೂಷಾ ತರಬೇತಿಗೆ ಆಯ್ಕೆಯಾಗಿ ತರಬೇತಿ ಪೂರ್ಣಗೊಳಿಸಿದ ಎಲ್ಲಾ ಅಭ್ಯರ್ಥಿಗಳಿಗೆ ಸ ಸರ್ಕಾರದಲ್ಲಿ ಸೇವೆ' ಸಲ್ಲಿಸೆಲು ನೇಮಕ ಮಾಡಿಕೊಳ್ಳುವೆ 3 ಖಾತರಿ ನೀಡುವುದಿಲ್ಲ. ತರಬೇತಿ 
ಅವಧಿಯಲ್ಲಿ ಶಿಷ್ಯವೇತನವನ್ನು ಪಡೆಯುವುದರಿಂದ, ಇಬ್ಬರು ಖಾಯಂ ರಾಜ್ಯ ಸಿರ್ಕಾರಿ ನೌಕರರ ಜಾಮೀನಿನಿಂದ ಕೂಡಿದ ಬಂಧಪತ್ರ ಸಲ್ಲಿಸಬೇಕು. 

24) ಕೊನೆಯ ದಿನಾಂಕದ ನಂತರ" ಬರುವ ಅಥವಾ ಅಪೂರ್ಣಿವಾದ ಅರ್ಜಿಗಳನು ಯಾವುದೇ ಕಾರಣ ನೀಡದೇ ತಿರಸ್ಕರಿಸಲಾಗುವುದು. ಈ "ಸಂಬಂಧದಲ್ಲಿ ಯಾವುದೇ ಪತ್ರ ವ್ಯವಹಾರಕ್ಕೆ 
ಆಸ್ಪದವಿರುವುದಿಲ್ಲ. ತರಬೇತಿಗೆ ಸಂಬಂಧಪಟ್ಟ ಹೆಚ್ಚಿನ ವಿವರಗಳನ್ನು ಶುಶ್ರೂಷಾ ಶಾಲೆಯ ಮುಖ್ಯಸ್ಥರಿಂದ ಎಲ್ಲಾ ಕೆಲಸದ ದಿನಗಳಂದು ಕಛೇರಿ ವೇಳೆಯಲ್ಲಿ ಪಡೆಯಬಹುದು. 

25) ಈ ಮೂಲಕ ಎಲ್ಲಾ ವಿವರಗಳೊಂದಿಗೆ ಭರ್ತಿ “ಮಾಔಿದ ಅರ್ಜಿಯನ್ನು ನಿಗಧಿತ ದಿನಾಂಕದೊಳಗೆ ಬು ಸೇರಲಿಚ್ಚಿಸುವ ಶುಶ್ರೂಷಾ ಶಾಲೆಗೆ ಕಳುಹಿ ಸತಕ್ಕದ್ದು. 


ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು. 
ಅನುಬಂಧ-1 
2009-10 

ಸರ್ಕಾರಿ ಆದೇಶ ಸಂಖ್ಯೆ: ಸಇ/222/ಬಿಸಿಎ/20-9-94, ಸಂಖ್ಯೆ: ಸಕಇ/225/ಬಿಸಿಎ/2000 ದಿ: 30-3-02 ಮತ್ತು ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಕುಕ 44 ಎಂಪಿಎಸ್‌ 2003(3) 
ದಿನಾಂಕ: 3-7-200 









































ಪ್ರವೇಶ ಮಾಜಿ ಪುರುಷ ಇಲಾಖಾ ಮಹಿಳಾ ಆಯಾ ವರ್ಗಕ್ಕನುಸಾರವಾಗಿ 
ಮಿತಿ ಸೈನಿಕರ ಅಭ್ಯರ್ಥಿಗಳ ವರ್ಗಕ್ಕನು ಅಭ್ಯರ್ಥಿಗಳ ಅಭ್ಯರ್ಥಿಗಳ 
ಕ್ರ. ತರಬೇತಿ ಶಾಲೆ ಹೆಸರು ಮಕ್ಕಳ ಮೀಸಲು | ಮೀಸಲು ಸ್ಥಾನ ಸಾರವಾಗಿ (ಜೆ.ಹೆಚ್‌.ಎ.) |ಮೀಸಲು ಸ್ಥಾನ | GM | 2A 2B | 3A 3B | SC | ST 
ಸಂ. ಸ್ಥಾನ 1% 5% ಮೀಸಲು ಸ್ಥಾನ 5% 
1 ಬೌರಿಂಗ್‌ ಆಸ್ಪತ್ರೆ, ಬೆಂಗಳೊರು 40 ದ 2 ಎಸ್‌ಸಿ/ಜಿಎಂ 2 36 18 | 6 [ 1 2 6 1 
2 ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರು 45 [ 2 ಎಸ್‌ಟಿ/ಜಿಎ೦ 2 40 20 2 6 1 2 2 6 | 
3 ಕೆ.ಆರ್‌. ಆಸ್ಪತ್ರೆ, ಮೈಸೂರು 45 1 2 ವರ್ಗ-1/ಜಿಎಂ 2 40 20 2 6 [ 2 2 6 [ 
41 ಪೆನ್‌ಲಾಕ್‌ ಆಸ್ಪತ್ರೆ, ಮಂಗಳೂರು 35 1 2 2ಬಿ/ಜಿಎಂ 2 30 15 [ 5 | [ 1 ೨ [ 
5 ಜಿಲ್ಲಾ ಆಸ್ಪತ್ರೆ, ಬೆಳಗಾಂ 51 — 2 2ಎ/ಜಿಎಂ 2 47 24 2 7 2 2 2 7 | 
6 ಜಿಲ್ಲಾ ಆಸ್ಪತ್ರೆ, ಬಿಜಾಪುರ 30 ದ 2 ತ3ಬಿ/ಜಿಎಂ 2 26 13 [ 4 [ 1 [ 4 1 
1 ಜಿಲ್ಲಾ ಆಸ್ಪತ್ರೆ, ಬಳ್ಳಾರಿ 30 — 2 ಎಸ್‌ಸಿ/ಜಿಎಂ 2 26 13 | 4 1 1 | 4 1 
8 ಸಿ.ಜೆ. ಆಸ್ಪತ್ರೆ, ದಾವಣಗೆರೆ 30 — 1 2ಎ 1 28 14 1 4 1 1 2 4 [ 
9 ಜಿಲ್ಲಾ ಆಸ್ಪತ್ರೆ, ಚಿತ್ರದುರ್ಗ 20 — 1 3ಎ [ 18 9 | 2 1 [ 1 2 | 
ಒಟ್ಟು 326 3 16 16 291 146 |12| 44 10 12 14 44 9 





















































1 ಪುರುಷ ಅಭ್ಯರ್ಥಿಗಳು ಶೇ 5% 
. ಮಾಜಿ ಸೈನಿಕರ ಮಕ್ಕಳಿಗೆ ಶೇ 1% 
3. ಸೇವಾನಿರತ ಅಭ್ಯರ್ಥಿಗಳು (ಕಿ.ಮ.ಆ.ಸ) ಶೇ 5% ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು 


ಪಿ.ಆರ್‌.401 


